ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಆಗಸ್ಟ್ ೧೩ , ೨೦೧೫ ( ಶ್ರಾವಣ ೨೨, ಶಕ ವರ್ಷ ೧೯೩೭) 
Bengaluru , Thursday, August 13, 2015 ( Shravana 22 , Shaka Varsha 1937 ) 


ಸಂಪುಟ ೧೫೦ | 
Volume 150 


ಸಂಚಿಕೆ ೩೩ 
Issue 33 


ಭಾಗ ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


EDUCATION SECRETARIAT 

NOTIFICATION 
NO . ED 254 URC 2015 BENGALURU , DATE : 23 - 04 -2015 


Karnataka Innovation Council has been reconstituted vide G .O . No .ED 506 URC 2013 , dated : 28 - 12 -2013. Sri Praveen 
Chakravarty , No.53 , Goolestan , Bahulabhai Desai Road , Mumbai-400 026 , has been nominated as Member to the said Karnataka 
Innovation Council until further orders . 

He shall be abide by the Terms of References mentioned in the G .O . NO. ED 506 URC 2013 , dated : 28 - 12- 2013, during the 
period of his Membership (copy enclosed ). 

By Order and in the name of the Governor of Karnataka 
PR- 453 

S.H .KURIYAVAR 
Deputy Secretary to Government, 
Education Department (Universities ) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಒಣ 24 ಪೊಸಿಪ 2015 ಬೆಂಗಳೂರು, ದಿನಾಂಕ: 16 - 06 - 2015 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಪೊಲೀಸ್ ಇನ್ಸ್ಪೆಕ್ಟರ್( ಸಿವಿಲ್) ರವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ 
32ರಡಿಯಲ್ಲಿ ವೇತನ ಶ್ರೇಣಿ ರೂ .28100 -50100ರ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್(ಸಿವಿಲ್) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ, 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 
ಕ್ರಮ 

ಪ್ರಸ್ತುತ ಕರ್ತವ್ಯ 

ಡಿವೈಎಸ್‌ಪಿ ಹುದ್ದೆಗೆ ಸ್ವತಂತ್ರ 
ಅಧಿಕಾರಿಗಳ ಹೆಸರು (ಶ್ರೀಯುತರು) 

ನಿರ್ವಹಿಸುತ್ತಿರುವ ಸ್ಥಳ ಪ್ರಭಾರದಲ್ಲಿರಿಸಿ ನಿಯುಕ್ತಿಗೊಳಿಸಿದ ಸ್ಥಳ 
ಪುಲಕೇಶಿ ಚೌಧರಿ 

ಗುರುಮಿಠಕಲ್ ವೃತ್ತ ಐಜಿಪಿ ಕಛೇರಿ, ಈಶಾನ್ಯ ವಲಯ , 
ಯಾದಗಿರಿ ಜಿಲ್ಲೆ 

ಕಲಬುರಗಿ, 
ಜಗದೀಶ್ ಹೆಚ್ . ವೈ 

ವಿಧಾನಸೌಧ ಭದ್ರತೆ, ವಿಕಾಸಸೌಧ ಭದ್ರತೆ, ಬೆಂಗಳೂರು ನಗರ 
ಬೆಂಗಳೂರು ನಗರ 


ಸಂಖ್ಯೆ 


( ೧೨೮೧) 


೧೨೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ಎ 


ಕ್ರಮ 


ಅಧಿಕಾರಿಗಳ ಹೆಸರು (ಶ್ರೀಯುತರು) 


ಸಂಖ್ಯೆ 


ರಾಮಚಂದ್ರ ಮಳೆದೇವರ 


4 | ಸುಧಾಕರ ಸದಾನಂದ ನಾಯಕ 


ಮಂಜುನಾಥ್ ಕೌರಿ. ಬಿ. 


ಪ್ರಸ್ತುತ ಕರ್ತವ್ಯ 

ಡಿವೈಎಸ್‌ಪಿ ಹುದ್ದೆಗೆ ಸ್ವತಂತ್ರ 
ನಿರ್ವಹಿಸುತ್ತಿರುವ ಸ್ಥಳ ಪ್ರಭಾರದಲ್ಲಿರಿಸಿ ನಿಯುಕ್ತಿಗೊಳಿಸಿದ ಸ್ಥಳ 
ಉರ್ವಪೊಲೀಸ್ ಠಾಣೆ, ಸಂಚಾರಿ ತರಬೇತಿ ಸಂಸ್ಥೆ, ಬೆಂಗಳೂರು 
ಮಂಗಳೂರು ನಗರ ನಗರ 
ಕರಾವಳಿ ಕಾವಲು ಪಡೆ, ಕರಾವಳಿ ಕಾವಲು ಪಡೆ ಉಡುಪಿ 
ಕಾರವಾರ 
ಡಿ. ಸಿ. ಐಬಿ , ಉತ್ತರ ಕನ್ನಡ | ಕರ್ನಾಟಕ ಲೋಕಾಯುಕ್ತ, 
ಜಿಲ್ಲೆ 
ಸಿಐಡಿ 

ಸಿಐಡಿ 
ರಾಜ್ಯ ಗುಪ್ತವಾರ್ತೆ . ಕರ್ನಾಟಕ ಲೋಕಾಯುಕ್ತ. 
ಆಂತರಿಕ ಭದ್ರತಾ ವಿಭಾಗ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು. 
ಸಿಐಡಿ 

ಕರ್ನಾಟಕ ಲೋಕಾಯುಕ್ತ 
ಅಶೋಕ ನಗರ ಪೊಲೀಸ್ | ಡಿಸಿಆರ್‌ಬಿ , ಧಾರವಾಡ ಜಿಲ್ಲೆ. 
ಠಾಣೆ , ಹುಬ್ಬಳ್ಳಿ - ಧಾರವಾಡ 
ನಗರ 


ರವಿಶಂಕರ ಸಿ.ಆರ್. 


ಸಂಪತ್‌ಕುಮಾರ್‌. ಸಿ . 


ನಿರಂಜನರಾಜೇ ಅರಸ್ ಎನ್. 


9 


| ಶಿವಕುಮಾರ ಎಸ್ . ಎಂ . 


10 


ಲಕ್ಷಣ ನಾಯಕ ಶಿರಕೋಳ 


ನಾರಾಯಣಸ್ವಾಮಿ ಕೆ.ಎನ್. 


ಆಂತರಿಕ ಭದ್ರತಾ ವಿಭಾಗ 


ನಗರ ವಿಶೇಷ ಶಾಖೆ ( ಸಿ.ಎಸ್ . ಬಿ ) , 
ಬೆಂಗಳೂರು ನಗರ 


12 ಮೊಹಮ್ಮದ್ ಅಸ್ಲಾಂ 


13 


| ರವೀಶ್ 


ರವೀಶ್ ಸಿ.ಆರ್ 


ಶಶಿಧರ್‌ ಎಂ .ಎನ್ 


15 | ಮಂಜುನಾಥ್ ಚೌಧರಿ ಎಂ . ಹೆಚ್ . 


ಎಸ್. ಬಿ. ಸಿ.ರೈಲ್ವೇಸ್, 

ಸಿಐಡಿ 
ಬೆಂಗಳೂರು 
ಜ್ಞಾನಭಾರತಿ ಪೊಲೀಸ್ | ಆಂತರಿಕ ಭದ್ರತಾ ವಿಭಾಗ, 
ಠಾಣೆ, ಬೆಂಗಳೂರು ನಗರ 
ಅರಕಲಗೂಡು ವೃತ್ತ, ರಾಜ್ಯ ಗುಪ್ತವಾರ್ತೆ , 
ಹಾಸನ ಜಿಲ್ಲೆ 
ಬೌರಿಂಗ್ ಆಸ್ಪತ್ರೆ ಪೊಲೀಸ್ | ಸಿಐಡಿ 
ಠಾಣೆ, ಬೆಂಗಳೂರು ನಗರ 
ರಾಜ್ಯ ಗುಪ್ತವಾರ್ತೆ , 

ರಾಜ್ಯ ಗುಪ್ತವಾರ್ತೆ , 
ಅಬಕಾರಿ ಮತ್ತು ಲಾಟರಿ ಸಿಐಡಿ 
ನಿಷೇಧ ದಳ, ಮೈಸೂರು 
ನಗರ 
ರಾಜ್ಯ ಗುಪ್ತವಾರ್ತೆ ರಾಜ್ಯ ಗುಪ್ತವಾರ್ತೆ 
ಸಿಐಡಿ 

ಹೈಕೋರ್ಟ್ ಜಾಗೃತ ದಳ, ಬೆಂಗಳೂರು 


16 


ಕಾಶಿ ಎಸ್. ಎಸ್ . 


17 


| 


ಕುಮಾರ್ . ಟಿ . 


18 | ನಾಗೇಶ್ ಐತಾಳ ಯು . 
19 | ನಾಗೇಶ್. ಎಲ್. 


ನಗರ 


20 | ಹೇಮಂತಕುಮಾರ್‌. ಆರ್‌. 


ಕರ್ನಾಟಕ ಲೋಕಾಯುಕ್ತ 
( ವಿಶೇಷ ತನಿಖಾ ತಂಡ) 


21 


ಪಿ . ಟಿ . ಎಸ್‌ . ಖಾನಾಪುರ 


ಕರ್ನಾಟಕ ಲೋಕಾಯುಕ್ತ ( ವಿಶೇಷ 
ತನಿಖಾ ತಂಡ) 
ಕರ್ನಾಟಕ ಲೋಕಾಯುಕ್ತ. 
ಕರ್ನಾಟಕ ಲೋಕಾಯುಕ್ತ . 
ಐಜಿಪಿ ಕಛೇರಿ, ಪಶ್ಚಿಮ ವಲಯ, 
ಮಂಗಳೂರು. 


ಮಹಾಂತೇಶ್ವರ ಎಸ್. ಜಿದ್ದಿ 
ಸಂಕದ ಮಡಿವಾಳಪ್ಪ. ಬಿ . 
ಬಶೀರ್ ಅಹ್ಮದ್. ಟಿ. 


22 
23 


ಹೆಸ್ಕಾಂ , ಬಾಕಲಕೋಟೆ 


ಡಿಸಿಐಬಿ , ದಕ್ಷಿಣ ಕನ್ನಡ 
ಜಿಲ್ಲೆ . 
ಗದಗ ಗ್ರಾಮೀಣ ವೃತ್ತ, 
ಗದಗ ಜಿಲ್ಲೆ 


24 | ಜಗದೀಶ್. ಎಂ . 


ಅಬಕಾರಿ ಮತ್ತು ಲಾಟರಿ, ಮೈಸೂರು 
(ಸದರಿ ಹುದ್ದೆಯನ್ನು ಡಿಸಿಆರ್‌ಬಿ . 
ಚಿಕ್ಕಮಗಳೂರು ಎಂದು 
ಸ್ಥಳಾಂತರಿಸಲಾಗಿದೆ) 
ಡಿಸಿಆರ್‌ಬಿ , ವಿಜಯಪುರ ಜಿಲ್ಲೆ. 


25 


| ಶ್ರೀಧರ್ . ಇ . ಬಿ . 


ಪಿಟಿಸಿ, ನಾಗೇನಹಳ್ಳಿ, 
ಕಲಬುರಗಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


೧೨೮೩ 


ಕ್ರಮ 


ಅಧಿಕಾರಿಗಳ ಹೆಸರು (ಶ್ರೀಯುತರು) 


ಪ್ರಸ್ತುತ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 


ಸಂಖ್ಯೆ 


26 


ನವೀನಕುಮಾರ್‌. ಎನ್. 


ಸಿಐಡಿ 


ಡಿವೈಎಸ್‌ಪಿ ಹುದ್ದೆಗೆ ಸ್ವತಂತ್ರ 
ಪ್ರಭಾರದಲ್ಲಿರಿಸಿ ನಿಯುಕ್ತಿಗೊಳಿಸಿದ ಸ್ಥಳ 
ಕರ್ನಾಟಕ ಲೋಕಾಯುಕ್ತ 
ಸಂಚಾರ ಮತ್ತು ಯೋಜನೆ, ಬೆಂಗಳೂರು 
ನಗರ 


27 


ರಾಜಾ ಇಮಾಮ್ ಖಾಸೀಂ 


ಸಂಚಾರ ತರಬೇತಿ ಸಂಸ್ಥೆ, 
ಬೆಂಗಳೂರು ನಗರ 


28 ] ಮಲ್ಲೇಶ್. ಟಿ. 


ಸಿಐಡಿ 


ಸಿಐಡಿ 


29 


| 


ರಾಮಚಂದ್ರಯ್ಯ ಎನ್. ಹೆಚ್ . 


ಕರ್ನಾಟಕ ಲೋಕಾಯುಕ್ತ 
( ವಿಶೇಷ ತನಿಖಾ ತಂಡ) 
ರಾಜ್ಯ ಗುಪ್ತವಾರ್ತೆ. 
ಸಿಐಡಿ 


ಕರ್ನಾಟಕ ಲೋಕಾಯುಕ್ತ ( ವಿಶೇಷ 
ತನಿಖಾ ತಂಡ) 
ಅತಿ ಗಣ್ಯರ ಭದ್ರತೆ, ಬೆಂಗಳೂರು ನಗರ. 
ಇಲಾಖಾ ವಿಚಾರಣೆಗಳು, ಬೆಂಗಳೂರು 


30 | ಯೋಗೇಂದ್ರನಾಥ ಎಂ .ಎನ್. 
31 | ಅಬ್ದುಲ್ ಖಾದರ್ ಬಿ.ಎಸ್ 


ನಗರ 


32 | ಮ್ಯಾಥ್ಸ್ ಥಾಮಸ್ ಕೆ. ಟಿ 
33 ನಾಗರಾಜ ಕೆ.ಎಸ್ . 


34 | ಗಣೇಶ್ ಎಂ . ಹೆಗಡೆ 


35 | ರಾಮನಗೌಡ. ಎ . ಹಟ್ಟಿ 


ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ 
ವಿಕಾಸ ಸೌಧ ಪೊಲೀಸ್ ಎಸ್. ಟಿ.ಎಫ್ , ಎಸ್. ಇ .ಸಿ, ಬೆಂಗಳೂರು. 
ಠಾಣೆ, ಬೆಂಗಳೂರು ನಗರ 
ಅಂಕೋಲಾ ವೃತ್ತ, ಉತ್ತರ | ನಕ್ಸಲ್ ನಿಗ್ರಹ ದಳ ( ಎ .ಎನ್.ಎಫ್), 
ಕನ್ನಡ ಜಿಲ್ಲೆಯಿಂದ ಕರಾವಳಿ | ಉಡುಪಿ 
ಕಾವಲು ಪಡೆ, ಉಡುಪಿ 
ವರ್ಗಾವಣೆ ಆದೇಶದಲ್ಲಿ 
ಜಿಲ್ಲಾ ವಿಶೇಷ ಶಾಖೆ, ಕರ್ನಾಟಕ ಲೋಕಾಯುಕ್ತ 
ಉಡುಪಿ ಜಿಲ್ಲೆ 
ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ( ವಿಶೇಷ 
( ವಿಶೇಷ ತನಿಖಾ ತಂಡ) | ತನಿಖಾ ತಂಡ) 
ಆನೇಕಲ್ ವೃತ್ತ, 

ಸಿಐಡಿ, ಬೆಂಗಳೂರು. 
ಬೆಂಗಳೂರು ನಗರ 
ರಾಜ್ಯ ಗುಪ್ತವಾರ್ತೆ ರಾಜ್ಯ ಗುಪ್ತವಾರ್ತೆ 
ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ( ವಿಶೇಷ 
( ವಿಶೇಷ ತನಿಖಾ ತಂಡ) | ತನಿಖಾ ತಂಡ) 


36 | ಸಿದ್ದರಾಜು ಸಿ. 


37 | ರಾಜೇಂದ್ರ ಡಿ. ಎಸ್. 


38 
39 


ರುದ್ರಪ್ಪ. ಎಂ .ಎನ್. 
ಗಂಗಾಧರಸ್ವಾಮಿ ಎಸ್. ಇ. 


ಸಿಐಡಿ 


ಸಿಐಡಿ 


40 | ಚೌಡಪ್ಪ ಆರ್‌.ವಿ . 
41 ಕರುಣಾಕರ ಶೆಟ್ಟಿ ಜೆ. ಎಂ . 
42 | ಕಾಂತರಾಜು .ಕೆ. ಆರ್‌. 


ಮೊಹಮ್ಮದ್ ಬಾಬು 
44 | ಲೋಕೇಶ್ . ಎಂ . ಪಿ 
45 | ರವಿಶಂಕರ ಕೆ . 


ಕರ್ನಾಟಕ ಲೋಕಾಯುಕ್ತ | ಕರ್ನಾಟಕ ಲೋಕಾಯುಕ್ತ 
ಕೆ .ಎಸ್. ಪಿ . ಟಿ. ಎಸ್ . 

ಸಿಐಡಿ 
ಚನ್ನಪಟ್ಟಣ 
ಡಿಸಿಆರ್‌ಇ, ಬೆಂಗಳೂರು | ಡಿಸಿಆರ್‌ಇ, ಬೆಂಗಳೂರು. 
ಡಿಸಿಆರ್‌ಇ, ತುಮಕೂರು. ಕರ್ನಾಟಕ ಲೋಕಾಯುಕ್ತ 
ಮಡಿವಾಳ ಸಂಚಾರ ಕರ್ನಾಟಕ ಲೋಕಾಯುಕ್ತ 
ಪೋಲೀಸ್ ಠಾಣೆ, 
ಬೆಂಗಳೂರು ನಗರ 
ಗದಗ ನಗರ ವೃತ್ತ, ಗದಗ | ಕರ್ನಾಟಕ ಲೋಕಾಯುಕ್ತ 


46 | ವೆಂಕನಗೌಡ ಪಾಟೀಲ 


ಜಿಲ್ಲೆ . 


ಸಲೀಂ ಪಾಷ 


48 


ಸುಧಾಮ ಬೊಮ್ಮಯ್ಯ ನಾಯಕ್ 
ಧರಣೇಶ್ . ಎಸ್. ಪಿ 
ಹರೀಶ್. ಜಿ. 


ಸಂಚಾರಿ ಪೊಲೀಸ್ ಠಾಣೆ | ಆಂತರಿಕ ಭದ್ರತಾ ವಿಭಾಗ . 
ಹೊಸಪೇಟೆ, ಬಳ್ಳಾರಿ ಜಿಲ್ಲೆ 
ಸಿಐಡಿ 

| ಕರ್ನಾಟಕ ಲೋಕಾಯುಕ್ತ 
ರಾಜ್ಯ ಗುಪ್ತವಾರ್ತೆ 

ಸಿಐಡಿ 
ಮಾನ್ವಿ ವೃತ್ತ, ರಾಯಚೂರು | ರಾಜ್ಯ ಗುಪ್ತವಾರ್ತೆ 


೧೨೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ಎ 


ಅಧಿಕಾರಿಗಳ ಹೆಸರು (ಶ್ರೀಯುತರು) 


ಕ್ರಮ 
ಸಂಖ್ಯೆ 
51 


ಪ್ರಸ್ತುತ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 
ರಾಜ್ಯ ಗುಪ್ತವಾರ್ತೆ 
ಆಂತರಿಕ ಭದ್ರತಾ ವಿಭಾಗ, 


ಸಣ್ಣ ಹಸನಸಾಬ್ ನದಿಮುಲ್ಲಾ 
ಸುಬ್ರಮಣ್ಯ ಪಿ. ಟಿ. 


ಡಿವೈಎಸ್‌ಪಿ ಹುದ್ದೆಗೆ ಸ್ವತಂತ್ರ 
ಪ್ರಭಾರದಲ್ಲಿರಿಸಿ ನಿಯುಕ್ತಿಗೊಳಿಸಿದ ಸ್ಥಳ 
ರಾಜ್ಯ ಗುಪ್ತವಾರ್ತೆ 
ನಗರ ವಿಶೇಷ ಶಾಖೆ ( ಆಡಳಿತ ), 
ಬೆಂಗಳೂರು ನಗರ 


53 | ಶಂಕರ. ಎಂ . ರಾಗಿ 


54 


ಮಂಜುನಾಥ್ .ಕೆ. ಗಂಗಲ್ 


55 


ಲಕ್ಷ್ಮೀನಾರಾಯಣ ಎ . ವಿ . 


ನಗರ ಅಪರಾಧ ಶಾಖೆ, ಸಿಐಡಿ 
ಹುಬ್ಬಳ್ಳಿ - ಧಾರವಾಡ ನಗರ 
ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ 
ಆಡುಗೋಡಿ ಸಂಚಾರಿ ಸಿಐಡಿ 
ಪೊಲೀಸ್ ಠಾಣೆ, 
ಬೆಂಗಳೂರು ನಗರ 
ಪಿಟಿಎಸ್, ಖಾನಾಪುರ. ಪಿಟಿಸಿ , ನಾಗೇನಹಳ್ಳಿ, ಕಲಬುರಗಿ, 


_ 56 | ಕರಿಬಸವನಗೌಡ ಎಂ .ಎನ್. 


57 


ಸಿಐಡಿ 


ಸಿಐಡಿ 


ಜಗದೀಶ್ ಹೆಚ್ . ಸಿ . 
ಕಲ್ಲೇಶಪ್ಪ ಓ.ಬಿ. 


58 


ರಾಜ್ಯ ಗುಪ್ತವಾರ್ತೆ . 


ಮಾಜಿ ಪ್ರಧಾನ ಮಂತ್ರಿಗಳ ಭದ್ರತೆ, 
ಬೆಂಗಳೂರು ನಗರ 


59 


| 


ಬಾಲಚಂದ್ರ ಬಿ . ಎಸ್ . 


60 | ಪವನಂದಿ.ಎಸ್. 


61 | ಶ್ರೀಧರ ಎಂ . 
62 | ಕುಮಾರ್ . ಡಿ. 


ಅನಿಲಕುಮಾರ್‌, ಎಂ . 


64 | ತಳವಾರ . ವಿ . ವಿ . 


ಪಿಟಿಎಸ್. ಖಾನಾಪುರ ಸಿಐಡಿ 
ಅಬಕಾರಿ ಮತ್ತು ಲಾಟರಿ | ರಾಜ್ಯ ಗುಪ್ತವಾರ್ತೆ 
ನಿಷೇಧ ದಳ , ಕಲಬುರಗಿ. 
ರಾಜ್ಯ ಗುಪ್ತವಾರ್ತೆ. 

ಸಿಐಡಿ 
ಸಿಐಡಿ 

ರಾಜ್ಯ ಗುಪ್ತವಾರ್ತೆ 
ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ( ವಿಶೇಷ 

ತನಿಖಾ ತಂಡ) 
ಅಬಕಾರಿ ಮತ್ತು ಲಾಟರಿ | ಡಿಸಿಆರ್‌ಬಿ, ದಾವಣಗೆರೆ ಜಿಲ್ಲೆ 
ನಿಷೇಧ ದಳ, ಧಾರವಾಡ 
ನಿಯೋಜನೆ 
ಉಪಪೊಲೀಸ್ ಆಯುಕ್ತರು, | ಸಿಐಡಿ. 
ಸಂಚಾರಿ ಪೂರ್ವ, 
ಬೆಂಗಳೂರು ನಗರ ಇವರ 
ಆಪ್ತ ಸಹಾಯಕ. 
ಸಿಐಡಿ 

ಡಿಸಿಆರ್‌ಇ, ಬೆಂಗಳೂರು ವಲಯ 
ಪಿಟಿಸಿ, ನಾಗೇನಹಳ್ಳಿ, ರಾಜ್ಯ ಗುಪ್ತವಾರ್ತೆ. 
ಕಲಬುರಗಿ 


65 


| 


ರವಿಪ್ರಸಾದ್. ಪಿ . 


66 | ಶಿವಶಂಕರ ಎಂ . 


67 | ಶೀಲವಂತ ಹೊಸಮನಿ 


| ಓಂಕಾರಿ ನಾಯ್ಕ .ಕೆ. 


ತೀರ್ಥಹಳ್ಳಿ ವೃತ್ತ, ಶಿವಮೊಗ್ಗ | ಡಿಸಿಆರ್‌ಬಿ , ಚಿತ್ರದುರ್ಗ, 


ಮೇಲ್ಕಂಡ ಸ್ವತಂತ್ರ ಪ್ರಭಾರದ ನೇಮಕಾತಿಯು ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು , ಪೂರ್ಣ ಪ್ರಮಾಣದ ಮುಂಬಡ್ತಿಯಾಗಿರುವುದಿಲ್ಲ. 

ಮೇಲ್ಕಂಡ ಸ್ವತಂತ್ರ ಪ್ರಭಾರದ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ 6773 -6779 /2010ರಲ್ಲಿ ನೀಡುವ 
ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR -454 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಎ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


098538 


REVENUE SECRETARIAT 


NOTIFICATION 
NO . RD 02 BHUDAPU 2015 BENGALURU , DATE : 09 -06 - 2015 
In exercise of the powers conferred by section 5 of the Karnataka Land Revenue Act , 1964 (Karnataka Act No. 12 of 1964 ) 
and taking into consideration the factors specified in clauses (i) to ( iv ) of rule 3 of the Karnataka Land Revenue Rules 1966 such as the 
population , area under land revenue and having regard to the administrative convenience , the Government of Karnataka proposes to 
issue a Notification to alter the limits of Badamalli Village of Byadagi Taluk , Haveri District as specified in Schedule -l and to constitute a 
new Village called Bhagat Singh Nagar in Byadagi Taluk , Haveri District as specified in the schedule- II. 

Now , therefore in exercise of the power conferred by section 6 of the said act, notice is hereby given for the information of all 
the persons likely to be affected thereby that the proposal will be taden into consideration after thirty days from the date of publication of 
the Notification in the OfficialGazette . 

Any objections of suggestions which may be received by the State Government from any person with respect to the said 
proposalbefore the expiry of the period specified above will be considered by the State Government. Objections or suggestions may be 
addressed to the Deputy Commissioner, Haveri District. 

SCHEDULE - 1 
Lands bearing Survey numbers as specified below shall be excluded from the limits of Badamalli Village of Byadagi Taluk , 
Haveri District 


SI.No . 


Sy. No . 


SI.No . 


Sy.No . 


Sl.No . 


Sy. No . 


SI.No . 


Sy. No. 


Sy.No . 


43 


11 


60 


70 


31 


/ 


80 


8923 


44 


/ 


12 


61 


81 


45 


13 


62 


72 


82 


46 


14 


63 


73 


83 


47 


15 


74 


84 


55 


16 


65 


75 


85 


56 


17 


66 


76 


86 


57 


18 


67 


77 


87 


58 


19 


68 


2978 


88 


10 


5959 


20 


| 


69 


3079 


40 


8900 


101 


SCHEDULE - II 
There shall be constituted a new Village called Bhagat Singh Nagar in Byadagi Taluk, Haveri District and limits of the Village 
shall comprise the lands bearing Sy . Numbers as specified below . 


SI.No. Sy.No. 


Si.No . 


Sy.No. 


Sl. No . 


Sy .No. 


SI. No . 


Sy.No . 


Si. No . 


Sy.No. 


43 


11 


60 


21 


20 


31 


80 


71 


45 


13 


- 72 


47. 


15 


74 


75 


7 


56 


66 


27 


76 


37 


09058 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ಎ 


SI.No . Sy .No. Sl. No . 

SI.No . Sy.No. Sl. No . Sy.No. SI.No. Sy .No. 
8 57 | 18 | 67 | 28 | 77 | 38 87 4 8 96 

58 | 19 | 68 | 29 | 78 | 39 88 49 100 
10 59 20 69 30 79 40896 50 101 
There proposal specified above shall come in to effect from such date as the State Government may specify by Notification 
proposed to be issued under section 5 of the Karnataka Land Revenue Act, 1964 (Karnataka Act No. 12 of 1964). 

By Order and in the name of the Governor of Karnataka 

K .NIRANJANA MURTHY 
Under Secretary to Government,(I/C ) 

Revenue Department (SSLR ) 


REVENUE SECRETARIAT 


NOTIFICATION – || 
NO . RD 02 BHUDAPU 2015 BENGALURU , DATE : 09 -06 - 2015 
In exercise of the powers conferred by section 5 of the Karnataka Land Revenue Act, 1964 (Karnataka Act No. 12 of 1964 ) 
and taking into consideration the factors specified in clauses (i) to ( iv ) of rule 3 of the Karnataka Land Revenue Rules 1966 such as the 
population , area under land revenue and having regard to the administrative convenience , the Government of Karnataka proposes to 
issue a Notification to alter the limits of Dundashi Village of Shiggaon Taluk , Haveri District as specified in Schedule -l and to constitute a 
new Village called LakshmiNagar in Shiggaon Taluk, Haveri District as specified in the Schedule- II . 

Now , therefore in exercise of the power conferred by section 6 of the said act, notice is hereby given for the information of all 
the persons likely to be affected thereby that the proposalwill be taken into consideration after thirty days from the date of publication of 
the Notification in the Official Gazette . 

Any objections of suggestions which may be received by the State Government from any person with respect to the said 
proposalbefore the expiry of the period specified above will be considered by the State Government. Objections or suggestions may be 
addressed to the Deputy Commissioner, Haveri District. 

SCHEDULE-1 
Lands bearing Survey numbers as specified below shall be excluded from the limits of Dundashi Village of Shiggaon Taluk, 
Haveri District 

Sl.No . 

Sy.No. SI. No . Sy.No. SI.No . Sy .No. SI.No . Sy.No . Sl.No. Sy .No. 
45 19 

64 37 82 55 100 73 118 
47 20 65 38 8 3 56 101 74 119 
21 39 84 57 102 

120 
49 22 

40 85 / 58 103 76 121 
41 86 59 104 77 

122 
69 

60 105 78 123 

106 
53 

89 

107 80125 
90 

108 

81 126 
109 

127 
29 

110 83 128 
111 

129 
31 

112 85 

130 
95 113 

131 
114 

132 
115 

133 
98 116 

134 
18 6 3 36 81 54 99 72 117 90 135 


48 


66 


39 


84 


75 


67 


76 


50 


23 


08 


51 


24 


87 


70 


88 


61 


79 


124 


71 


62 


25 
26 
27 
28 


72 


63 


64 


82 


91 
92 
93 


30 


66 


94 


67 


32 


33 


96 


_ 


97 


70 


71 


89 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 

0902 
SCHEDULE- 1 
There shall be constituted a new Village called Lakshmi Nagar in Shiggaon Taluk , Haveri District and limits of the Village shall 
comprise the lands bearing Sy. Numbers as specified below . 


SI.No. Sy.No. Si.No . 


Sy.No. Si.No. Sy.No . 


Sl .No . 


Sy.No. 


45 


1964 


37 


82 


55 


100 


118 


20 


65 


83 


101 


74 


119 


21 


66 


84 


102 


75 


120 


49 


22 


67 


85 


58 


103 


76 


121 


86 


59 


104 


77 


122 


50 
51 


68 
69 


24 


87 


105 


78 


123 


25 


70 


88 


61 


106 


79 


124 


53 


26 


71 


89 


62 


107 


80 


125 


54 


27 


72 


90 


63 


108 


01 


81 


126 


55 


28 


| 


73 


46 


91 


64 


109 


82 


127 


56 


29 


92 


110 


83 


128 


57 


30 


75 


93 


66 


111 


129 


58 


31 


76 


94 


112 


85 


130 


32 


77. 


95 


113 


86 


131 


33 


78 


96 


69 


114 


87 


132 


34 


79 


97 


115 


88 


133 


17 


62 


35 


80 


I 53 


98 


71 


116 


89 


134 


18 


63 


36 


81 


| 54 


99 


72 


117 


90 


135 


The proposal specified above shall come in to effect from such date as the State Government may specify by Notification 
proposed to be issued under section 5 of the Karnataka Land Revenue Act, 1964 (Karnataka Act No . 12 of 1964). 


PR - 471 
SC - 50 


By Order and in the name of the Governor of Karnataka 

K .NIRANJANA MURTHY 
Under Secretary to Government,(1/C ) 

Revenue Department ( SSLR ) 


LAW SECRETARIAT 

NOTIFICATION 
NO . LAW 187 LCL 2015 BENGALURU , DATE : 20 -06 - 2015 
The resignation tendered by Sri. M . Narayana Reddy, who was appointed as State Public Prosecutor -I vide Notification No . 
LAW 92 LAG 2013 (Part ) dated : 19- 10 - 2013 under Section 23 of Karnataka Law Officers ( Appointment and Conditions of Service ) 
Rules , 1977 , has been accepted by the Government ofKarnataka with immediate effect. 

Further , in exercise of the powers conferred by Sub -Section (8 ) of Section 24 of Criminal Procedure 1973 (Central Act No 2 
of 1974 ) as amended by the Code of Criminal Procedure (Amendment Act 1978 ) read with Rule 23 (2 ) of Karnataka Law Officers 
(Appiontment and Conditions of Service) Rules, 1977 and in consultation with the Advocate General, Sri.Mohammed Nawaz , Advocate, 
P . F1- 201, Shine Aprt. No. 6 /2, 4th Main , S .K . Garden , Benson Town Bengaluru - 46 is appointed as State Public Prosecutor-l, with 
immediate effect for a period of two years or until further orders , whichever is earlier. 

By Order and in the name of the Governor of Karnataka 
PR - 459 

B .DEVIKA 
SC - 25 

Joint Secretary to Government,(Adm -2 ) 

Law Department 


೧೨೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ಎ 


LAW SECRETARIAT 


NOTIFICATION 


NO. LAW 196 LCL 2015 BENGALURU, DATE: 22 - 06 - 2015 
The resignation tendered by Sri. B .T .Venkatesh , who was appointed as State Public Prosecutor- II vide Notification 
No. LAW 92 LAG 2013 (Part ) dated : 19- 10 - 2013 under Section 23 of Karnataka Law Officers (Appointment and Conditions of Service ) 
Rules , 1977 , has been accepted by the Government ofKarnataka with immediate effect. 

Further, in exercise of the powers conferred by Sub - Section (8 ) of Section 24 of Criminal Procedure 1973 (Central Act No 2 
of 1974 ) as amended by the Code of Criminal Procedure (Amendment Act 1978 ) read with Rule 23 (2 ) of Karnataka Law Officers 
( Appiontment and Conditions of Service ) Rules , 1977 and in consultation with the Advocate General, Sri. K . R .Keshvamurthy, Additional 
State Public Prosecutor is appointed as State Public Prosecutor-Il with immediate effect for a period of two years or until further orders , 
whichever is earlier. 

By Order and in the name of the Governor ofKarnataka 
PR- 460 

B .DEVIKA 
SC- 25 

Joint Secretary to Government,(Adm - 2) 

Law Department 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಒಣ 437 ಪಿಎಂಎಸ್ 2014 ಬೆಂಗಳೂರು, ದಿನಾಂಕ: 24 - 06 - 2015 . 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ ರೆವರೆಂಡ್ ಜಿ. ಜಾನ್ , ಅಬ್ರಾಹಂ, “Ephrathah” ಕ್ರಿಶ್ಚಿಯನ್ ಚರ್ಚ್, ಟೀಚರ್ ಕಾಲೋನಿ, ಗಂಗಾವತಿ, 
ಕೊಪ್ಪಳ ಜಿಲ್ಲೆ ಇವರನ್ನು ಕೊಪ್ಪಳ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು ( Inspector General of registration and Commissioner for 
Stamps in Karnataka, Bengaluru ) ಇವರಿಗೆ ಕಳುಹಿಸತಕ್ಕದ್ದು . 
PR-461 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC - 25 

ಪ್ರಕಾಶ್ , ವೈ .ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, ( ರಹದಾರಿ ಮತ್ತು ವಿದೇಶಿಯರು) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 436 ಪಿಎಂಎಸ್ 2014 ಬೆಂಗಳೂರು, ದಿನಾಂಕ: 24 - 06 -2015, 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ ( ಕರ್ನಾಟಕ ) ನಿಯಮಗಳು 1961 ರಂತೆ ಪಾಸ್ಟರ್ ವಿ. ಆರ್. ಬಸವರಾಜು, ಶಾರೋನ್ ಪ್ರಾರ್ಥನಾ ಮಂದಿರ, ಹೊಸಳ್ಳಿ ರೋಡ್, 
ಗಂಗಾವತಿ - 583 227 ಇವರನ್ನು ಕೊಪ್ಪಳ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು , ಕರ್ನಾಟಕ, ಬೆಂಗಳೂರು (Inspector General of registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR -462 

ಪ್ರಕಾಶ್ , ವೈ .ಕೆ. 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, ( ರಹದಾರಿ ಮತ್ತು ವಿದೇಶಿಯರು) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 678 ಪಿಎಂಎಸ್ 2013 ಬೆಂಗಳೂರು, ದಿನಾಂಕ: 24 - 06 - 2015. 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ ( ಕರ್ನಾಟಕ) ನಿಯಮಗಳು 1961 ರಂತೆ ರೆವರೆಂಡ್ ಪ್ರಾನ್ಸಿಸ್ ದೊಡ್ಡಮನಿ, S/o ತೋಮಸಪ್ಪ ದೊಡ್ಡಮನಿ, ನಂ .16, ಎ. ಇ.ಸಿ.ಎಸ್.ಲೇಔಟ್ , 2ನೇ 
ಮುಖ್ಯ ರಸ್ತೆ, ನಾಗಶೆಟ್ಟಿಹಳ್ಳಿ, ಸಂಜಯ್ ನಗರ ಪೋಸ್ಟ್, ಬೆಂಗಳೂರು - 94 ಇವರನ್ನು ಬೆಂಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ 
ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು 
ಅನುಮತಿಯನ್ನು ನೀಡಿದೆ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


೧೨೮೯ 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು ( Inspector General of registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 463 

ಪ್ರಕಾಶ್ , ವೈ .ಕೆ. 
SC - 25 

ಸರ್ಕಾರದ ಅಧೀನಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, ( ರಹದಾರಿ ಮತ್ತು ವಿದೇಶಿಯರು) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 580 ಪಿಎಂಎಸ್ 2014 ಬೆಂಗಳೂರು, ದಿನಾಂಕ: 24 - 06 - 2015 . 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ ಪಾಸ್ಟರ್ ಬಿ. ಲೋಗನಾಥ, ಕೃಪಾನಿಧಿ ಮಿಷನ್ , ನಂ .2, 7ನೇ ಮುಖ್ಯ , 7ನೇ ಅಡ್ಡರಸ್ತೆ, ಆರ್‌.ಕೆ.ಎಸ್ . ನಗರ, 
ಶ್ರೀರಾಮಪುರಂ , ಬೆಂಗಳೂರು - 560 021 ಇವರನ್ನು ಬೆಂಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of registration and Commissioner for 
Stamps in Karnataka, Bengaluru ) ಇವರಿಗೆ ಕಳುಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-464 

ಪ್ರಕಾಶ್, ವೈ .ಕೆ. 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, (ರಹದಾರಿ ಮತ್ತು ವಿದೇಶಿಯರು) 
ಜಲ ಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ 103 ಎಂಟಿಸಿ 2014 , ಬೆಂಗಳೂರು, ದಿನಾಂಕ: 06 -06 -2015, 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999ರ ಕಲಂ 4 ( ಎ) ಅಡಿಯಲ್ಲಿ ನೀಡಲಾಗಿರುವ ಅಧಿಕಾರದನ್ವಯ ಹಾಗೂ 
ಸುತ್ತೋಲೆ ಸಂಖ್ಯೆ : ಪಿಡಬ್ಲ್ಯುಡಿ 381 ಆಕೋ -3/06, ದಿನಾಂಕ: 10 -11-2006ರಲ್ಲಿ ನೀಡಿರುವ ಸ್ಪಷ್ಟಿಕರಣದ ಅನ್ವಯ , ನಂ .2, ಕಾಲುವೆ ಉಪ ವಿಭಾಗ, 
ಕಾರಟಗಿ, ಕೊಪ್ಪಳ ಜಿಲ್ಲೆ ಇದರ ವ್ಯಾಪ್ತಿಯಲ್ಲಿ, ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ ಅಡಿಯಲ್ಲಿ, ಮೈಲ್ 40 ( ಕಿ. ಮೀ .64) ರಲ್ಲಿ ಸರಪಳಿ 2125 ರಿಂದ 
ಸರಪಳಿ 2126 ರವರೆಗೆ ಹಾಗೂ ಸರಪಳಿ 2127ರ ಅಕ್ಟಡಕ್ಸ್ ಮೇಲ್ಯಾಗದ ಬಲಬದಿ ಹಾಗೂ ಎಡಬದಿಯಲ್ಲಿ ಪೈಪಿಂಗ್ ಉಂಟಾಗಿರುವುದನ್ನು “ ತುರ್ತು 
ಕಾಮಗಾರಿ ” ಎಂದು ಘೋಷಿಸಿ, ಇದನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999ರ ಸೆಕ್ಷನ್ 4(ಎ) ಅಡಿಯಲ್ಲಿ ವಿನಾಯಿತಿ 
ನೀಡಿ ಅಧಿಸೂಚನೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR -465 

ಸಿ.ಶ್ರೀನಿವಾಸುಲು 
SC - 25 

ಸರ್ಕಾರದ ಅಧೀನಕಾರ್ಯದರ್ಶಿ( ತಾಂತ್ರಿಕ -1) 

ಜಲಸಂಪನ್ಮೂಲ ಇಲಾಖೆ 
FINANCE SECRETARIAT 


NOTIFICATION 


NO . FD 35 BFC 2015 BENGALURU , DATE : 26 -06 - 2015 
In exercise of the powers conferred under Section 10 (b ) of the SFCs (Amendment) Act, 2000 , the Government of Karnataka 
are pleased to appoint Sri Arvind Shrivastava , IAS, Secretary to Government ( Budget and Resources), Finance Department Vidhana 
Soudha, Bengaluru as Director of Karnataka State Financial Corporation , Bengaluru in place of Sri I.S .N . Prasad , Principal Secretary to 
Government, Finance Department with immediate effect and until further orders . 

By Order and in the name of the Governor ofKarnataka 
PR-466 

H . A . Shobha 
Under Secretary to Govt.(FR & BCC ) 

Finance Department 


೧೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 

ಭಾಗ ೪ಎ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪಸಂಮೀ 144 ಮೀಇಯೋ 2014 ( ಭಾಗ-1) ಬೆಂಗಳೂರು, ದಿನಾಂಕ: 24 -06 -2015. 
ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ( ನಿ), ಮಂಗಳೂರು ಇದರ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ನಿಯಮಾವಳಿಗಳ ನಿಯಮ 23ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಗಮದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಕ 
ಮಾಡಲಾದ ಶ್ರೀ ಎಂ .ಎ . ಗಫೂರ್‌, ಬ್ರಹ್ಮಗಿರಿ, ಉಡುಪಿ ಇವರು ನಿಗಮದ ನಿರ್ದೇಶಕರಾಗಿ ಪ್ರಭಾರವನ್ನು ತೆಗೆದುಕೊಂಡಿರುವುದಿಲ್ಲವಾದ್ದರಿಂದ, ಸದರಿ 
ಸ್ಥಾನಕ್ಕೆ ಸರ್ಕಾರದ ಕಾರ್ಯದರ್ಶಿ , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಇವರನ್ನು ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 

ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ( ನಿ), ಮಂಗಳೂರು ಇದರ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ನಿಯಮಾವಳಿಗಳ ನಿಯಮ 24ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಗಮದ ಅಧ್ಯಕ್ಷರಾಗಿ ನೇಮಕ ಮಾಡಲಾದ ಶ್ರೀ ಎಂ . ಎ . 
ಗಫೂರ್, ಬ್ರಹ್ಮಗಿರಿ , ಉಡುಪಿ ಇವರು ನಿಗಮದ ಅಧ್ಯಕ್ಷರಾಗಿ ಪ್ರಭಾರವನ್ನು ತೆಗೆದುಕೊಂಡಿರುವುದಿಲ್ಲವಾದ್ದರಿಂದ, ಸದರಿ ಸ್ಥಾನಕ್ಕೆ ಸರ್ಕಾರದ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಇವರನ್ನು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ( ನಿ), ಮಂಗಳೂರು ಇದರ ಅಧ್ಯಕ್ಷರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR -467 

ರಶ್ಮಿ ಶಿವಶಂಕರ ಪೋಳ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀನುಗಾರಿಕೆ ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ :85: ಸಮಯ:2015 ಬೆಂಗಳೂರು, ದಿನಾಂಕ: 20 - 05 - 2015. 
ಮಾಹಿತಿ ಹಕ್ಕು ಅಧಿನಿಯಮ 2005ರ ( 2005ರ ಕೇಂದ್ರ ಅಧಿನಿಯಮ ಸಂಖ್ಯೆ :22 ) ಅಡಿಯಲ್ಲಿ ಸೆಕ್ಷನ್ 5 (1) ಹಾಗೂ 5( 2) ಅನ್ವಯ ಆರ್ಥಿಕ 
ಇಲಾಖೆಗೆ ಸಂಬಂಧಿಸಿದಂತೆ, ಆಯಾ ವಿಷಯಗಳಿಗೆ ಸಂಬಂಧಪಟ್ಟ “ ಸರ್ಕಾರದ ಅಧೀನ ಕಾರ್ಯದರ್ಶಿ ” ಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳೆಂದು 
ಹಾಗೂ ಅಧೀನ ಕಾರ್ಯದರ್ಶಿ ಹುದ್ದೆ ಇಲ್ಲದ ಸಂದರ್ಭದಲ್ಲಿ ಅಂತಹ ಶಾಖೆಗಳಲ್ಲಿ/ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಖಾಧಿಕಾರಿಗಳನ್ನು 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಮುಂದುವರಿದು ಸದರಿ ಅಧಿನಿಯಮದ ಪ್ರಕರಣ 19(1) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಆರ್ಥಿಕ ಇಲಾಖೆಗೆ ಸಂಬಂಧಿಸಿದಂತೆ ಆಯಾ ವಿಷಯಗಳಿಗೆ ಸಂಬಂಧಪಟ್ಟ ( ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು 
ನಿರ್ವಹಿಸುತ್ತಿರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ) “ ಸರ್ಕಾರದ ಅಪರ / ಜಂಟಿ / ಉಪ ಕಾರ್ಯದರ್ಶಿ / ವಿಶೇಷಾಧಿಕಾರಿ ” ಇವರನ್ನು “ಮೇಲ್ಮನವಿ 
ಪ್ರಾಧಿಕಾರ ” ವೆಂದು ಗುರುತಿಸಿ ನೇಮಕ ಮಾಡಲಾಗಿದೆ. 


PR- 468 


SC-100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಸ್ . ಬಿ . ಅಳವಂಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ( ವಾ .ತೆ - 2 & ಸಮನ್ವಯ ). 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 12 ನಸಾಸೇ 2015 ಬೆಂಗಳೂರು, ದಿನಾಂಕ: 20 - 06 - 2015. 


ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ ( 1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪಕಲಂ ( 2) ರಲ್ಲಿ ಹಾಗೂ 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನಿಯಮಾವಳಿಗಳು 2001 ರ ನಿಯಮ 3 ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಎಸ್.ಆರ್.ಉಮಾಶಂಕರ್ , ಭಾ. ಆ.ಸೇ , ಸರ್ಕಾರದ ಕಾರ್ಯದರ್ಶಿಗಳು ( ವೆಚ್ಚ) ಆರ್ಥಿಕ ಇಲಾಖೆ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 
ಶ್ರೀ ರಿತೇಶ್ ಕುಮಾರ್ ಸಿಂಗ್, ಭಾ. ಆ.ಸೇ , ಸರ್ಕಾರದ ಕಾರ್ಯದರ್ಶಿ, ( ವೆಚ್ಚ) ಆರ್ಥಿಕ ಇಲಾಖೆ ಇವರನ್ನು ಹಾಗೂ ಶ್ರೀ ಎಸ್.ಮಣಿಕಂದನ್, 
ಐ.ಎಫ್.ಎಸ್ , ನಿರ್ದೇಶಕರು ( ಮಾಹಿತಿ ತಂತ್ರಜ್ಞಾನ) ಬೆಂಮಸಾಸಂಸ್ಥೆ , ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ಶ್ರೀ ಬಿಸ್ವಜಿತ್ ಮಿಶ್ರಾ, ಐ .ಎಫ್.ಎಸ್, 
ನಿರ್ದೇಶಕರು ( ಮಾಹಿತಿ ತಂತ್ರಜ್ಞಾನ) ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರುಗಳನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮಂಡಳಿಯ 
ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


PR- 469 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ, ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಾರಿಗೆ ಇಲಾಖೆ. 


SC - 25 


೧೨೯೧ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 

೧೨೯೧ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ಸಂ : ಹಿಂವಕಇ 144 ಸಮನ್ವಯ 2015 , ಬೆಂಗಳೂರು, ದಿನಾಂಕ:11 - 06 - 2015 . 

ಅಧಿಸೂಚನೆ 
ವಿಷಯ : ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್ 4(1)( ಬಿ) ರ ಪಾಲನೆಯ ಬಗ್ಗೆ ಮಾಹಿತಿ ನೀಡುವ ಕುರಿತು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವಾಲಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಏಪ್ರಿಲ್ 2015ರ 
ಅಂತ್ಯಕ್ಕೆ ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಸಾರ್ವಜನಿಕರ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ 

- ಎನ್. ಆರ್ . ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಕರ್ನಾಟಕ ಸರ್ಕಾರದ ಸಚಿವಾಲಯ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 

ಮಾಹಿತಿ ಹಕ್ಕು ಕೈಪಿಡಿ 

ಸೆಕ್ಷನ್ 4 (1) ( ಬಿ ) ಅನ್ವಯ 
ಮಾಹಿತಿ ಹಕ್ಕು ಅಧಿನಿಯಮ 2005 (2005ನೇ ಕೇಂದ್ರ ಅಧಿನಿಯಮ 22 ) ಇದರ 4ನೇ ಕಲಂ ಒಂದನೇ ಉಪ ಕಲಂ ಖಂಡ( ಬಿ) ಯ 
ಅನುಸಾರವಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಪ್ರಕಟಿಸಲಾಗಿದೆ. 
( ) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಾರ್ಯಗಳು ಮತ್ತು ಕರ್ತವ್ಯಗಳು. 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಕರ್ನಾಟಕ ಸರ್ಕಾರ ಸಚಿವಾಲಯದ ಒಂದು ಭಾಗವಾಗಿದ್ದು ವಿಕಾಸ ಸೌಧ ಕಟ್ಟಡದ 
ಎರಡನೇ ಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಹಿಂದುಳಿದ ವರ್ಗಗಳ 
ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಸಚಿವರಾಗಿರುತ್ತಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ ಇವರು ಇಲಾಖಾ ಮುಖ್ಯಸ್ಥರಾಗಿರುತ್ತಾರೆ. ಈ 
ಇಲಾಖೆಯಲ್ಲಿ ಒಬ್ಬರು ಉಪ ಕಾರ್ಯದರ್ಶಿ , ಇಬ್ಬರು ಅಧೀನ ಕಾರ್ಯದರ್ಶಿ , ಮೂವರು ಶಾಖಾಧಿಕಾರಿ ಮತ್ತು ಸಿ ಹಾಗೂ ಡಿ ವರ್ಗದ 
ನೌಕರರುಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಇಲಾಖೆಯ ರಚನೆಯನ್ನು ಈ ಕೆಳಕಂಡ Organisation Chart ನಲ್ಲಿ ನಮೂದಿಸಲಾಗಿದೆ. 

( ಎ ) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ರಚನೆ ( Organisation Chart) ಈ ಕೆಳಕಂಡಂತಿರುತ್ತದೆ 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಸ . ಪ್ರ . ಕಾ ರವರ ಆಪ್ತ ಕಾರ್ಯದರ್ಶಿ , ಪತ್ರಾಂಕಿತ ಆಪ್ತ 
ಸಹಾಯಕರು , ಶೀಘ್ರಲಿಪಿಗಾರರು, ಸಹಾಯಕರು/ ಕಿರಿಯ 
ಸಹಾಯಕರು , ವಾಹನ ಚಾಲಕರು, ದಲಾಯತ್ 


ಸರ್ಕಾರದ ಉಪ ಕಾರ್ಯದರ್ಶಿ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಸ. ಉ . ಕಾ ರವರ ಆಪ್ತ ಶಾಖೆ, ಶೀಘ್ರಲಿಪಿಗಾರರು , 

ಕಿರಿಯ ಸಹಾಯಕರು , ದಲಾಯತ್ 


ಸರ್ಕಾರದ ಅಧೀನ ಕಾರ್ಯದರ್ಶಿ - ೧ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ - ೨ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಶಾಖಾಧಿಕಾರಿ 
ಶಾಖೆ- ಎ 


ಶಾಖಾಧಿಕಾರಿ ಸ್ವೀಮರ & 

ಸಮನ್ವಯ 


ಶಾಖಾಧಿಕಾರಿ 
ಶಾಖೆ - ಬಿ 


೧೨೯೨ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಆಗಸ್ಟ್ ೧೩ , ೨೦೧೫ 

ಭಾಗ ೪ಎ 
( ಬಿ) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳನ್ನು ಈ ಕೆಳಗೆ ತೋರಿಸಲಾಗಿದೆ. 
ಅ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ - ಎ ಶಾಖೆ 

ಹಿಂದುಳಿದ ವರ್ಗಗಳ ಅಧಿಸೂಚನೆ ನಿಯಮಗಳು ಇತ್ಯಾದಿಗಳ ಪರಿಶೀಲನೆ, ಸೂಚನೆಗಳನ್ನು ನೀಡಲು ಸಚಿವ ಸಂಪುಟ/ಉಪ ಸಮಿತಿಗೆ ಟಿಪ್ಪಣಿ 
ತಯಾರಿಕೆ, ಸದರಿ ಸಮಿತಿ ಸಭೆಗಳಿಗೆ ಸಾರ್ವಜನಿಕ ಪ್ರವೇಶ ಅಥವಾ ಸಭೆಯ ನಡವಳಿಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುವುದಿಲ್ಲ. 

1) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸೇವಾ ವಿಷಯಗಳು , ಇಲಾಖಾ ವಿಚಾರಣೆಗಳು, ಮೇಲ್ಮನವಿಗಳು 
2) ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿ ಮೀಸಲಾತಿ ವಿಷಯ / ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯಲ್ಲಿ ಬರುವ 

ಜಾತಿಗಳ ಕುರಿತು ವಿವಿಧ ಇಲಾಖೆಗಳಿಂದ ಬರುವ ಸ್ಪಷ್ಟಿಕರಣ ಕೋರುವ ಕಡತಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ 
ಮನವಿಗಳ ಬಗ್ಗೆ 
ಕರ್ನಾಟಕ ಹಿಂದುಳಿದ ವರ್ಗಗಳ ಅಧಿಸೂಚನೆ ನಿಯಮಗಳು ಇತ್ಯಾದಿಗಳ ಪರಿಶೀಲನೆ. 

ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಆರ್ಥಿಕ ಹಾಗೂ ಸೇವಾ ವಿಷಯಗಳು / ನಾಮನಿರ್ದೇಶನ. 
5) ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಆರ್ಥಿಕ ಹಾಗೂ ಸೇವಾ ವಿಷಯಗಳು/ ನಾಮನಿರ್ದೇಶನ 

ಡಿ. ದೇವರಾಜ ಅರಸು ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟ ಸೇವಾ ಮತ್ತು ಆರ್ಥಿಕ ವಿಷಯಗಳು. 
ಅ)ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಪ್ರಕರಣಗಳು/ಲೋಕಾಯುಕ್ತ ಪ್ರಕರಣಗಳು. 
ಆ) ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಧಾನ ಸಭೆ/ ವಿಧಾನ ಪರಿಷತ್ತಿನ ಪ್ರಶ್ನೆಗಳು, ಅರ್ಜಿಗಳು ಮತ್ತು ಭರವಸೆಗಳು. 
ಆರ್. ಟಿ. ಐ, ಮಾನವ ಹಕ್ಕು ಪ್ರಕರಣಗಳು. 
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗಗಳ ವಿಷಯಗಳು . 
ಅಲೆಮಾರಿ - ಅರೆಅಲೆಮಾರಿ ಜನಾಂಗದ ಮೀಸಲಾತಿ/ನಾಮನಿರ್ದೇಶನ. 

ವಿಶ್ವಕರ್ಮ ಅಭಿವೃದ್ಧಿ ಮಂಡಳಿಗೆ ಸಂಬಂಧಿಸಿದ ವಿಷಯಗಳು. 
11 ) ಕುಂಬಾರ ಅಭಿವೃದ್ಧಿ ಮಂಡಳಿಗೆ ನಾಮನಿರ್ದೇಶನ 


ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನಕ್ಕೆ ಸಂಬಂಧಿಸಿದ ವಿಷಯಗಳು . 


13 ) 

ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮಂಡಳಿಗಳು / ನಾಮ ನಿರ್ದೇಶನ / ಇತ್ಯಾದಿ 
ಆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ - ಬಿ ಶಾಖೆ 

ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ, ಆಯಾ ಇಲಾಖೆಗಳ ಯೋಜನೆಗಳನ್ನು ಅನುಷ್ಟಾನಗೊಳಿಸಲು ಆಡಳಿತಾತ್ಮಕ ಮಂಜೂರಾತಿ ಮತ್ತು 
ಅನುದಾನವನ್ನು ಬಿಡುಗಡೆ ಮಾಡುವುದು. ಭಾರತ ಸರ್ಕಾರದ ಅನುದಾನವನ್ನು ಆಯಾಯ ಕಾರ್ಯಕ್ರಮಗಳಿಗೆ ಬಿಡುಗಡೆ ಮಾಡುವುದು ಇತ್ಯಾದಿ. 

1 ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿ ವೇತನ ಹಾಗೂ ಸಹಾಯಧನ ಮಂಜೂರಾತಿ ಕೋರಿ ಪ್ರಸ್ತಾವನೆಗಳನ್ನು ಕಳುಹಿಸುವುದು . 
2 ಕೇಂದ್ರ ಸರ್ಕಾರಕ್ಕೆ ಎನ್. ಜಿ. ಒ ಪ್ರಸ್ತಾವನೆಗಳನ್ನು ಕಳುಹಿಸುವುದು 

ಕೇಂದ್ರ ಸರ್ಕಾರದಿಂದ ಬಂದ ಪ್ರಸ್ತಾವನೆ , ಇತ್ಯಾದಿಗಳನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಕಳುಹಿಸುವುದು. 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ವಿವಿಧ ಅಭಿವೃದ್ಧಿ 
ಯೋಜನೆಗಳಿಗೆ ಅನುದಾನ ಬಿಡುಗಡೆ ( ನಾಲ್ಕು ಕಂತುಗಳಲ್ಲಿ) 
ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳು /ನಿರ್ವಹಣೆ. 
ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳಿಗೆ ಅನುದಾನ. 
ಖಾಸಗಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ನಿಲಯಗಳಿಗೆ ಅನುದಾನ. 
ಖಾಸಗಿ ಅನಾಥಾಲಯಗಳಿಗೆ ಸಹಾಯಧನ. 
ಶುಲ್ಕ ವಿನಾಯಿತಿ/ ವಿದೇಶ ವ್ಯಾಸಂಗ. 
ಸಮುದಾಯ ಭವನ / ವಿದ್ಯಾರ್ಥಿನಿಲಯಗಳ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ 
ವಿವಿಧ ತರಬೇತಿ ಕಾರ್ಯಕ್ರಮಗಳು 
ಅಲೆಮಾರಿ ಜನಾಂಗ ಕೋಶ/ ಅಲೆಮಾರಿ - ಅರೆ ಅಲೆಮಾರಿ ಜನಾಂಗದ ಅಭಿವೃದ್ಧಿ ಕಾರ್ಯಕ್ರಮಗಳು / ಆಶ್ರಮ ಶಾಲೆಗಳ ಪ್ರಾರಂಭ 

ಮತ್ತು ನಿರ್ವಹಣೆ. 
13 ಕರ್ನಾಟಕ ಹಿಂದುಳಿದ ವರ್ಗಗಳ ಕಟ್ಟಡಗಳ ನಿರ್ಮಾಣ ಸಂಘ (ಕಟ್ಟಡಗಳ ಕಾಮಗಾರಿ). 
14 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ವಿಧಾನ ಸಭೆ / ವಿಧಾನ ಪರಿಷತ್ತಿನ ಪ್ರಶ್ನೆಗಳು / ಆಶ್ವಾಸನೆಗಳು, ಇತ್ಯಾದಿ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


೧೨೯೩ 


15 ಡಿ . ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು (ಸೇವಾ 

ವಿಷಯವನ್ನು ಹೊರತುಪಡಿಸಿ). 
16 ಡಿ. ದೇವರಾಜ ಅರಸು ಭವನಗಳ ನಿರ್ಮಾಣ/ ಜನ್ಮ ದಿನಾಚರಣೆ. 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ - ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಂಬಂಧಿಸಿದಂತೆ ವಸತಿ ನಿಲಯಗಳ ನಿರ್ವಹಣೆ/ 

ಮಾದರಿ ವಸತಿ ಶಾಲೆಗಳು. 
18 ಪ್ರತಿಷ್ಠಿತ ಶಾಲೆಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಅವಕಾಶ. 
19 ನಬಾರ್ಡ್ - ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಆರ್.ಐ .ಡಿ.ಎಫ್. ಯೋಜನೆಯಡಿ ವಿದ್ಯಾರ್ಥಿನಿಲಯ ಕಟ್ಟಡ 

ನಿರ್ಮಾಣ. 
20 ಆರ್. ಟಿ. ಐ , ಮಾನವ ಹಕ್ಕು ಪ್ರಕರಣಗಳು. 
ಇ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರ ಮತ್ತು ರವಾನೆ ಶಾಖೆ 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲಾ ಟಪಾಲುಗಳನ್ನು ಮತ್ತು ಇತರೆ ಸ್ವೀಕೃತಿಗಳನ್ನು ಸ್ವೀಕರಿಸುವುದು ಹಾಗೂ ಇವುಗಳನ್ನು 
ಸಂಬಂಧಪಟ್ಟ ಶಾಖೆಗಳಿಗೆ ಗುರುತಿಸುವುದು. ಮತ್ತು ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಟಪಾಲುಗಳನ್ನು ಮತ್ತು ಸಂವಾರ್ತೆಗಳನ್ನು ಕಳುಹಿಸುವುದು. 
ಹಿಂದುಳಿದ ವರ್ಗಗಳ ಮತ್ತು ಅಲ್ಪ ಸಂಖ್ಯಾತರ ಕಲ್ಯಾಣ ಸಮಿತಿಯು ನಡೆಸುತ್ತಿರುವ ವಾರ ಸಭಾ ಸೂಚನಾ ಪತ್ರಗಳನ್ನು ಹೊರಡಿಸುವುದು. ಹಾಗೂ 
ತಿಂಗಳಿಗೊಮ್ಮೆ ಎಂಪಿಕ್ ಮತ್ತು ಸಿಬ್ಬಂದಿ ಸಭೆಗಳನ್ನು ನಡೆಸುವ ಬಗ್ಗೆ, ಕೆಡಿಪಿ ಸಭೆ ಹಾಗೂ ಇನ್ನಿತರೆ ಸಭೆಗಳನ್ನು ನಡೆಸಲು ಸಭಾ ಸೂಚನಾ ಪತ್ರಗಳನ್ನು 
ಹೊರಡಿಸುವುದು. ಲೇಖನ ಸಾಮಾಗ್ರಿಗಳನ್ನು ಇಲಾಖೆ ಶಾಖೆಗಳಿಗೆ ವಿತರಿಸುವುದು. ವಿಧಾನ ಸಭೆ/ ವಿಧಾನ ಪರಿಷತ್ತಿನ ಪ್ರಶ್ನೆಗಳು, ಅರ್ಜಿಗಳು ಮತ್ತು 
ಭರವಸೆಗಳನ್ನು ಸಂಬಂಧ ಪಟ್ಟ ಶಾಖೆಗಳಿಗೆ ವಿತರಿಸುವುದು/ ವಾರ್ಷಿಕ ವರದಿ ತಯಾರಿಸುವಿಕೆ. ಎರಡಕ್ಕಿಂತ ಹೆಚ್ಚು ಶಾಖೆಗೆ ಸಂಬಂಧಿಸಿದ ವಿಧಾನ 
ಸಭೆ / ವಿಧಾನ ಪರಿಷತ್ತಿನ ಪ್ರಶ್ನೆಗಳು , ಅರ್ಜಿಗಳು ಮತ್ತು ಭರವಸೆಗಳನ್ನು ಸಂಬಂಧಪಟ್ಟ ಶಾಖೆಗಳಿಂದ ಉತ್ತರಗಳನ್ನು ಪಡೆದು ಕ್ರೋಢೀಕರಿಸಿ ಸಲ್ಲಿಸುವುದು. 
ಆರ್. ಟಿ. ಐ , ಮಾನವ ಹಕ್ಕು ಪ್ರಕರಣಗಳು , ಕೆ. ಡಿ . ಪಿ , ಎಂಪಿಕ್ , ಕಡತ ವಿಲೇವಾರಿ ಇತ್ಯಾದಿ ಸಭೆಗಳಿಗೆ ಸಂಬಂಧಿಸಿದ ವಿಷಯಗಳು , ಪೀಠೋಪಕರಣಗಳು/ 
ಲೇಖನ ಸಾಮಗ್ರಿ ಖರೀದಿ ಹಾಗೂ ವಿತರಣೆ ಮಾಡುವುದು . 
( ii ) ಅಧಿಕಾರಿಗಳ ಮತ್ತು ನೌಕರರ ಅಧಿಕಾರ ಮತ್ತು ಕರ್ತವ್ಯಗಳು 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎ - ಶಾಖೆ | 
ಸರ್ಕಾರದ ಅಧೀನ | ಅಧೀನ ಕಾರ್ಯದರ್ಶಿಗಳು ಶಾಖೆಗಳ ಮುಖ್ಯಸ್ಥರಾಗಿದ್ದು, ಶಾಖಾಧಿಕಾರಿಯವರಿಂದ ಸಲ್ಲಿಸುವ ಕಡತಗಳನ್ನು 
ಕಾಯದರ್ಶಿ ಪರಿಶೀಲಿಸಿ ಮತ್ತು ಟಿಪ್ಪಣಿಯೊಂದಿಗೆ ಅನುಮೋದನೆಗಾಗಿ ಸರ್ಕಾರದ ಮೇಲಾಧಿಕಾರಿಗಳಾದ ಉಪ ಕಾರ್ಯದರ್ಶಿಗಳ 

ಮುಖಾಂತರ ಕಾರ್ಯದರ್ಶಿಯವರಿಗೆ ಸಲ್ಲಿಸುವುದು ಸರ್ಕಾರದ ಪರವಾಗಿ ಸರ್ಕಾರದ 
ಆದೇಶಗಳು/ ಸುತ್ತೋಲೆಗಳು/ ಅಧಿಸೂಚನೆ ಮುಂತಾದವುಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಮತ್ತು 

ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ. 
ಶಾಖಾಧಿಕಾರಿ ವಿಷಯ ನಿರ್ವಾಹಕರು ಸಲ್ಲಿಸಿದ ಕಡತಗಳನ್ನು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ ಕಳುಹಿಸುವುದು ಮತ್ತು 

ಶಾಖೆಯ ಸಮಗ್ರ ಆಡಳಿತ ಮತ್ತು ವ್ಯವಸ್ಥೆ ನಿರ್ವಹಿಸುವುದು. 
ಹಿರಿಯ 

1) ಹಿಂದುಳಿದ ವರ್ಗಗಳ ಇಲಾಖೆಗಳ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಸಂಬಂಧಿಸಿದ ಸೇವಾ ವಿಷಯಗಳು , 
ಸಹಾಯಕರು 

ಇಲಾಖಾ ವಿಚಾರಣೆಗಳು, ಲೋಕಾಯುಕ್ತ ಪ್ರಕರಣಗಳು ಮೇಲ್ಮನವಿಗಳು , ನ್ಯಾಯಾಲಯದ ಪ್ರಕರಣಗಳು 
2) ವಿಧಾನ ಸಭೆ/ ವಿಧಾನ ಪರಿಷತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೋರಿ ಬಂದ ಅರ್ಜಿಗಳ 

ನಿರ್ವಹಣೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿರುವ ಪತ್ರ ವ್ಯವಹಾರ. 

3) ಆರ್. ಟಿ. ಐ , ಮಾನವ ಹಕ್ಕು ಪ್ರಕರಣಗಳು. 
_ 4 | ಸಹಾಯಕರು 

1) ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿ ವಿಷಯ/ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯಲ್ಲಿ ಬರುವ 

ಜಾತಿಗಳ ಕುರಿತು ವಿವಿಧ ಇಲಾಖೆಗಳಿಂದ ಬರುವ ಸ್ಪಷ್ಟಿಕರಣ ಕೋರುವ ಕಡತಗಳು ಹಾಗೂ ವಿವಿಧ 

ಸಂಘ ಸಂಸ್ಥೆಗಳ ಮನವಿಗಳ ಬಗ್ಗೆ. 
2) ಹಿಂದುಳಿದ ವರ್ಗಗಳ ಅಧಿಸೂಚನೆ ನಿಯಮಗಳು ಇತ್ಯಾದಿ ಪರಿಶೀಲನೆ 
3) ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸೇವಾ ವಿಷಯ /ಯೋಜನೆಗಳು ಇತ್ಯಾದಿ 
4) ಅಲೆಮಾರಿ/ ಅರೆ ಅಲೆಮಾರಿ ಸಮುದಾಯಕ್ಕೆ ಸಂಬಂಧಿಸಿದ ವಿಷಯಗಳು 
5) ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಸೇವಾ ವಿಷಯಗಳು 
6) ಡಿ.ದೇವರಾಜ ಅರಸು ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟ ವಿಷಯಗಳ ಕಡತಗಳನ್ನು ನಿರ್ವಹಿಸುವುದು. 

ವಿಧಾನ ಸಭೆ ವಿಧಾನ ಪರಿಷತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೋರಿ ಬಂದ ಅರ್ಜಿಗಳ 
ನಿರ್ವಹಣೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿರುವ ಪತ್ರ ವ್ಯವಹಾರ, ನ್ಯಾಯಾಲಯದ ಪ್ರಕರಣಗಳು 


೧೨೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ಎ 


5 


. 


ಕಿರಿಯ 


ಸಹಾಯಕರು 


6 


| 


ಬೆರಳಚ್ಚುಗಾರರು 


ದಲಾಯತ್ / 


ಜಮೇದಾರ್ 


ಸರ್ಕಾರದ 
ಅಧೀನ 


7) ಆರ್. ಟಿ.ಐ , ಮಾನವ ಹಕ್ಕು ಪ್ರಕರಣಗಳು. 
8) ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗಗಳ ವಿಷಯಗಳು. 
9) ಅಲೆಮಾರಿ - ಅರೆಅಲೆಮಾರಿ ಜನಾಂಗದ ಮೀಸಲಾತಿ/ನಾಮನಿರ್ದೇಶನ. 
10) ವಿಶ್ವಕರ್ಮ ಅಭಿವೃದ್ಧಿ ಮಂಡಳಿಗೆ ಸಂಬಂಧಿಸಿದ ವಿಷಯಗಳು. 
11) ಕುಂಬಾರ ಅಭಿವೃದ್ಧಿ ಮಂಡಳಿಗೆ ನಾಮನಿರ್ದೇಶನ. 
12) ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನಕ್ಕೆ ಸಂಬಂಧಿಸಿದ ವಿಷಯಗಳು. 
1. ಟಪಾಲುಗಳನ್ನು ಸ್ವೀಕರಿಸುವುದು, ಶಾಖಾ ದಿನಚರಿಯನ್ನು ನಿರ್ವಹಿಸುವುದು ಮತ್ತು ಸ್ವೀಕೃತಿಗಳನ್ನು ವಿಷಯ 

ನಿರ್ವಾಹಕರಿಗೆ ನೀಡುವುದು. 
2 . ವಿಷಯವಾರು ರಿಜಿಸ್ಟರ್‌ಗಳನ್ನು ಸಂಬಂಧಪಟ್ಟ ಕಡತಗಳ ಚಲನವಲನವನ್ನು ಬರೆಯುವುದು. 
3 . ಮುಕ್ತಾಯಗೊಳಿಸಲಾದ ಕಡತಗಳನ್ನು ರೆಕಾರ್ಡ್ ಶಾಖೆಗೆ ಕಳುಹಿಸುವುದು ಹಾಗೂ ಶಾಖೆಗೆ ಸಂಬಂಧಿಸಿದ 

ಎಲ್ಲಾ ದಾಖಲೆಗಳನ್ನು ನಿರ್ವಹಿಸುವುದು. 
ಶಾಖೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಬೆರಳಚ್ಚು ಕಾರ್ಯವನ್ನು ನಿರ್ವಹಿಸುವುದು ಮತ್ತು ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳನ್ನು ನಿರ್ವಹಿಸುವುದು. 
ಕಚೇರಿಯನ್ನು ಅಚ್ಚುಕಟ್ಟಾಗಿ ಮತ್ತು ಶುಚಿಯಾಗಿ ಇಡುವುದು. ಸಚಿವಾಲಯ ಕೈಪಿಡಿಯಲ್ಲಿನ ಸೂಚನೆಗಳಂತೆ 
ಕಡತಗಳನ್ನು ಸ್ವೀಕೃತಿಗಳನ್ನು ಇತರೆ ಶಾಖೆ / ಇಲಾಖೆ/ ಸಾಮಾನ್ಯ ರವಾನೆ ಶಾಖೆ/ ಅಂಚೆ ಕಚೇರಿಗೆ ತಲುಪಿಸುವುದು. 
ಶಾಖೆಯ ಕಿರಿಯ ಸಹಾಯಕರ ಕೆಲಸದಲ್ಲಿ ನೆರವಾಗುವುದು. ಅಧೀನ ಕಾರ್ಯದರ್ಶಿ/ ಶಾಖಾಧಿಕಾರಿಯವರ 
ಸೂಚನೆಯಂತೆ ಕೆಲಸ ನಿರ್ವಹಿಸುವುದು . 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಿ - ಶಾಖೆ 
ಅಧೀನ ಕಾರ್ಯದರ್ಶಿಗಳು ಶಾಖೆಗಳ ಮುಖ್ಯಸ್ಥರಾಗಿದ್ದು, ಶಾಖಾಧಿಕಾರಿಯವರಿಂದ ಸಲ್ಲಿಸುವ ಕಡತಗಳನ್ನು 
ಪರಿಶೀಲಿಸಿ ಮತ್ತು ಟಿಪ್ಪಣಿಯೊಂದಿಗೆ ಅನುಮೋದನೆಗಾಗಿ ಸರ್ಕಾರದ ಮೇಲಾಧಿಕಾರಿಗಳಾದ ಉಪ ಕಾರ್ಯದರ್ಶಿಗಳ 
ಮುಖಾಂತರ ಕಾರ್ಯದರ್ಶಿಯವರಿಗೆ ಸಲ್ಲಿಸುವುದು ಸರ್ಕಾರದ ಪರವಾಗಿ ಸರ್ಕಾರದ 
ಆದೇಶಗಳು / ಸುತ್ತೋಲೆಗಳು / ಅಧಿಸೂಚನೆ ಮುಂತಾದವುಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಮತ್ತು 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ. 
ವಿಷಯ ನಿರ್ವಾಹಕರು ಸಲ್ಲಿಸಿದ ಕಡತಗಳನ್ನು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ ಕಳುಹಿಸುವುದು ಮತ್ತು 
ಶಾಖೆಯ ಸಮಗ್ರ ಆಡಳಿತ ಮತ್ತು ವ್ಯವಸ್ಥೆ ನಿರ್ವಹಿಸುವುದು. 
1. ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಲು 

ಅನುಮತಿ, ಮಾನ್ಯತೆ ಹಾಗೂ ರದ್ದುಪಡಿಸುವುದು. 
2. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ/ ವಿದ್ಯಾರ್ಥಿವೇತನ 
3. ಹಿಂದುಳಿದ ವರ್ಗಗಳ ಇಲಾಖೆಗೆ ತ್ರೈಮಾಸಿಕ ಅನುದಾನ ಬಿಡುಗಡೆ/ ವಸತಿ ಶಾಖೆಗಳಿಗೆ ಹುಡ್ಕೊ ಸಾಲಗಳು 
4 . ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕೇಂದ್ರ ಪುರಸ್ಕೃತ ಹಾಗೂ ಇತರೆ ಯೋಜನೆಗಳು 

ಕೌಶಲ್ಯ ತರಬೇತಿ ಹಾಗೂ ಇತರೆ ತರಬೇತಿ ಕಾರ್ಯಕ್ರಮಗಳು 
6. ಅಲೆಮಾರಿ/ ಅರೆ ಅಲೆಮಾರಿ ಕೋಶದ ವಿಷಯಗಳು 
7. ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ಯೋಜನಾ ವಿಷಯಗಳು 
8. ಆರ್. ಟಿ. ಐ, ಮಾನವ ಹಕ್ಕು ಪ್ರಕರಣಗಳು. 

ವಿವಿಧ ಸಮುದಾಯಗಳ ಅಭಿವೃದ್ದಿ / ಸಮುದಾಯ ಭವನಗಳ ನಿರ್ಮಾಣ 
2. ವಿವಿಧ ಸಮಾಜಗಳ ವಿವಿಧ ಬೇಡಿಕೆಗಳ ಹಾಗೂ ವಿವಿಧ ಮಂಡಳಿಯ ಕಾರ್ಯಕ್ರಮಗಳು 

ಡಿ.ದೇವರಾಜ ಅರಸು ಭವನಗಳ ನಿರ್ಮಾಣ 


ಕಾರ್ಯದರ್ಶಿ 


2 


| ಶಾಖಾಧಿಕಾರಿ 


ಹಿರಿಯ 
ಸಹಾಯಕರು 


- 4 


| ಸಹಾಯಕರು - 1 


4 , ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿನಿಲಯಗಳ ಕಟ್ಟಡಗಳ ನಿರ್ಮಾಣ ಸಂಘ ( KBCDBC) 
5. ಆರ್.ಐ . ಡಿ.ಎಫ್. ರಡಿ ವಿದ್ಯಾರ್ಥಿನಿಲಯಗಳ ಕಟ್ಟಡಗಳ ನಿರ್ಮಾಣ 
6. ಆರ್. ಟಿ. ಐ, ಮಾನವ ಹಕ್ಕು ಪ್ರಕರಣಗಳು. 

ಖಾಲಿ ಹುದ್ದೆ 


_ 5 


| ಸಹಾಯಕರು - 2 | 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 

೧೨೯೫ 
ಕಿರಿಯ 

1. ಟಪಾಲುಗಳನ್ನು ಸ್ವೀಕರಿಸುವುದು, ಶಾಖಾ ದಿನಚರಿಯನ್ನು ನಿರ್ವಹಿಸುವುದು ಮತ್ತು ಸ್ವೀಕೃತಿಗಳನ್ನು ವಿಷಯ 
ಸಹಾಯಕರು 

ನಿರ್ವಾಹಕರಿಗೆ ನೀಡುವುದು. 
2. ವಿಷಯವಾರು ರಿಜಿಸ್ಟರ್‌ಗಳನ್ನು ಸಂಬಂಧಪಟ್ಟ ಕಡತಗಳ ಚಲನವಲನವನ್ನು ಬರೆಯುವುದು . 
3. ಮುಕ್ತಾಯಗೊಳಿಸಲಾದ ಕಡತಗಳನ್ನು ರೆಕಾರ್ಡ್ ಶಾಖೆಗೆ ಕಳುಹಿಸುವುದು ಹಾಗೂ ಶಾಖೆಗೆ ಸಂಬಂಧಿಸಿದ ಎಲ್ಲಾ 

ದಾಖಲೆಗಳನ್ನು ನಿರ್ವಹಿಸುವುದು. 
ದಲಾಯತ್/ ಜಮೇ ಕಚೇರಿಯನ್ನು ಅಚ್ಚುಕಟ್ಟಾಗಿ ಮತ್ತು ಶುಚಿಯಾಗಿ ಇಡುವುದು. ಸಚಿವಾಲಯ ಕೈಪಿಡಿಯಲ್ಲಿನ ಸೂಚನೆಗಳಂತೆ 
ದಾರ್ 

ಕಡತಗಳನ್ನು / ಸ್ವೀಕೃತಿಗಳನ್ನು ಇತರೆ ಶಾಖೆ/ ಇಲಾಖೆ / ಸಾಮಾನ್ಯ ರವಾನೆ ಶಾಖೆ/ ಅಂಚೆ ಕಚೇರಿಗೆ 
ತಲುಪಿಸುವುದು .ಶಾಖೆಯ ಕಿರಿಯಸಹಾಯಕರ ಕೆಲಸದಲ್ಲಿ ನೆರವಾಗುವುದು. ಅಧೀನ 
ಕಾರ್ಯದರ್ಶಿ /ಶಾಖಾಧಿಕಾರಿಯವರ ಸೂಚನೆಯಂತೆ ಕೆಲಸ ನಿರ್ವಹಿಸುವುದು. 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮನ್ವಯ ಶಾಖೆ 
ಶಾಖಾಧಿಕಾರಿ | ವಿಷಯ ನಿರ್ವಾಹಕರು ಸಲ್ಲಿಸಿದ ಕಡತಗಳನ್ನು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ ಕಳುಹಿಸುವುದು. 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲಾ ಟಪಾಲುಗಳನ್ನು ಮತ್ತು ಇತರೆ ಸ್ವೀಕೃತಿಗಳನ್ನು ಸ್ವೀಕರಿಸುವುದು 
ಹಾಗೂ ಇವುಗಳನ್ನು ಸಂಬಂಧಪಟ್ಟ ಶಾಖೆಗಳಿಗೆ ಗುರುತಿಸುವುದು ಮತ್ತು ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ 
ಟಪಾಲುಗಳನ್ನು ಮತ್ತು ಸಂವಾರ್ತೆಗಳನ್ನು ವಿತರಿಸುವುದು, ವಿಧಾನ ಸಭೆ / ವಿಧಾನ ಪರಿಷತ್ತಿನ ಪ್ರಶ್ನೆಗಳು, ಅರ್ಜಿಗಳು 

ಮತ್ತು ಭರವಸೆಗಳನ್ನು ಶಾಖೆಗಳಿಗೆ ವಿತರಿಸುವುದು. 
ಸಹಾಯಕರು ಹಿಂದುಳಿದ ವರ್ಗಗಳ ಮತ್ತು ಅಲ್ಪ ಸಂಖ್ಯಾತರ ಕಲ್ಯಾಣ ಸಮಿತಿಯು ನಡೆಸುತ್ತಿರುವ ವಾರ ವಾರ ಸಭಾ ಸೂಚನಾ 

ಪತ್ರಗಳನ್ನು ಹೊರಡಿಸುವುದು. ಹಾಗೂ ತಿಂಗಳಿಗೊಮ್ಮೆ ಎಂಪಿಕ್ ಮತ್ತು ಸಿಬ್ಬಂದಿ ಸಭೆಗಳನ್ನು ನಡೆಸುವ ಬಗ್ಗೆ, ಕೆಡಿಪಿ 
ಸಭೆ ಹಾಗೂ ಇನ್ನಿತರೆ ಸಭೆಗಳನ್ನು ನಡೆಸಲು ಸಭಾ ಸೂಚನಾ ಪತ್ರಗಳನ್ನು ಹೊರಡಿಸುವುದು . ಲೇಖನ 
ಸಾಮಾಗ್ರಿಗಳನ್ನು ಇಲಾಖೆ ಶಾಖೆಗಳಿಗೆ ವಿತರಿಸುವುದು. ವಿಧಾನ ಸಭೆ /ವಿಧಾನ ಪರಿಷತ್ತಿನ ಪ್ರಶ್ನೆಗಳು, ಅರ್ಜಿಗಳು ಮತ್ತು 
ಭರವಸೆಗಳನ್ನು ಸಂಬಂಧ ಪಟ್ಟ ಶಾಖೆಗಳಿಗೆ ವಿತರಿಸುವುದು/ ವಾರ್ಷಿಕ ವರದಿ ತಯಾರಿಸುವಿಕೆ, ಎರಡಕ್ಕಿಂತ ಹೆಚ್ಚು 
ಶಾಖೆಗೆ ಸಂಬಂಧಿಸಿದ ವಿಧಾನ ಸಭೆ/ವಿಧಾನ ಪರಿಷತ್ತಿನ ಪ್ರಶ್ನೆಗಳು, ಅರ್ಜಿಗಳು ಮತ್ತು ಭರವಸೆಗಳನ್ನು ಸಂಬಂಧಪಟ್ಟ 
ಶಾಖೆಗಳಿಂದ ಉತ್ತರಗಳನ್ನು ಪಡೆದು ಕ್ರೋಢೀಕರಿಸಿ ಸಲ್ಲಿಸುವುದು. ಆರ್. ಟಿ. ಐ, ಮಾನವ ಹಕ್ಕು ಪ್ರಕರಣಗಳು, ಕೆ. ಡಿ. ಪಿ , 
ಎಂಪಿಕ್ , ಕಡತ ವಿಲೇವಾರಿ ಇತ್ಯಾದಿ ಸಭೆಗಳಿಗೆ ಸಂಬಂಧಿಸಿದ ವಿಷಯಗಳು , ಪೀಠೋಪಕರಣಗಳು /ಲೇಖನ ಸಾಮಗ್ರಿ 

ಖರೀದಿ ಹಾಗೂ ವಿತರಣೆ ಮಾಡುವುದು. 
ಕಿರಿಯ 

1. ಟಪಾಲುಗಳನ್ನು ಸ್ವೀಕರಿಸುವುದು, ಶಾಖಾ ದಿನಚರಿಯನ್ನು ನಿರ್ವಹಿಸುವುದು ಮತ್ತು ಸ್ವೀಕೃತಿಗಳನ್ನು ವಿಷಯ 
ಸಹಾಯಕರು 

ನಿರ್ವಾಹಕರಿಗೆ ನೀಡುವುದು. 

ವಿಷಯವಾರು ರಿಜಿಸ್ಟರ್‌ಗಳನ್ನು ಸಂಬಂಧಪಟ್ಟ ಕಡತಗಳ ಚಲನವಲನವನ್ನು ಬರೆಯುವುದು. 
3. ಮುಕ್ತಾಯಗೊಳಿಸಲಾದ ಕಡತಗಳನ್ನು ರೆಕಾರ್ಡ್ ಶಾಖೆಗೆ ಕಳುಹಿಸುವುದು ಹಾಗೂ ಶಾಖೆಗೆ ಸಂಬಂಧಿಸಿದ ಎಲ್ಲಾ 

ದಾಖಲೆಗಳನ್ನು ನಿರ್ವಹಿಸುವುದು. 
ದಲಾಯತ್/ಜಮೇ | ಕಚೇರಿಯನ್ನು ಅಚ್ಚುಕಟ್ಟಾಗಿ ಮತ್ತು ಶುಚಿಯಾಗಿ ಇಡುವುದು. ಸಚಿವಾಲಯ ಕೈಪಿಡಿಯಲ್ಲಿನ ಸೂಚನೆಗಳಂತೆ 
ದಾರ್‌ 

ಕಡತಗಳನ್ನು / ಸ್ವೀಕೃತಿಗಳನ್ನು ಇತರೆ ಶಾಖೆ/ ಇಲಾಖೆ/ ಸಾಮಾನ್ಯ ರವಾನೆ ಶಾಖೆ/ ಅಂಚೆ ಕಚೇರಿಗೆ ತಲುಪಿಸುವುದು. 
ಶಾಖೆಯ ಕಿರಿಯ ಸಹಾಯಕರ ಕೆಲಸದಲ್ಲಿ ನೆರವಾಗುವುದು. ಅಧೀನ ಕಾರ್ಯದರ್ಶಿ / ಶಾಖಾಧಿಕಾರಿಯವರ 

ಸೂಚನೆಯಂತೆ ಕೆಲಸ ನಿರ್ವಹಿಸುವುದು. 
iii ) ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆ ಮಾರ್ಗ ಒಳಗೊಂಡಂತೆ ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಕಾರ್ಯವಿಧಾನ ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲಾ ಅಧಿಕಾರಿಗಳು / ನೌಕರರು , ಕರ್ನಾಟಕ ಸರ್ಕಾರದ ಸಚಿವಾಲಯ ಕೈಪಿಡಿಯಲ್ಲಿ ನಿಗಧಿಪಡಿಸಿದಂತೆ ಈ 
ಕೆಳಕಾಣಿಸಿದಂತೆ ಕಾರ್ಯನಿರ್ವಹಿಸುವುದು, 
( ವಿಷಯ ನಿರ್ವಾಹಕ ಸ್ವೀಕೃತಿಯಲ್ಲಿನ ಪ್ರಸ್ತಾವನೆಯ ಬಗ್ಗೆ ಹೊಸ ಕಡತ ತೆರೆಯುವುದು ಹಾಗೂ ಚಾಲ್ತಿಯಲ್ಲಿರುವ ಕಡತದಲ್ಲಿ ಸ್ವೀಕೃತಿಯನ್ನು 

ಹಾಕಿ ನಿಯಮಾನುಸಾರ ಪರಿಶೀಲಿಸಿ ಶಾಖಾಧಿಕಾರಿಯವರಿಗೆ ಕಡತ ಮಂಡಿಸುವುದು. 
ಶಾಖಾಧಿಕಾರಿ 

ಸುಸಂಗತ ಸಕಲ ಅಂಶಗಳೊಂದಿಗೆ ಪ್ರಸ್ತಾವನೆಯನ್ನು ಸಚಿವಾಲಯದ ಕೈಪಿಡಿಯಲ್ಲಿ ತಿಳಿಸಿರುವಂತೆ ಪರಿಶೀಲಿಸಿ 

ತೆಗೆದುಕೊಳ್ಳಬಹುದಾದ ಕ್ರಮದ ಬಗ್ಗೆ ತಿಳಿಸಿ ಅಧೀನ ಕಾರ್ಯದರ್ಶಿಗಳಿಗೆ ಕಡತವನ್ನು ಮಂಡಿಸುವುದು. 
ಅಧೀನ ಕಾರ್ಯದರ್ಶಿ ಪ್ರಸ್ತಾವಿಕ ಅನುಕ್ರಮದ ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ 

ಅಧಿನಿಯಮಗಳಾನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ 

ನಿರ್ಣಯವನ್ನು ತೆಗೆದುಕೊಳ್ಳುವುದು, 
ಉಪ ಕಾರ್ಯದರ್ಶಿ ಪ್ರಕರಣವನ್ನು ಎಲ್ಲಾ ದೃಷ್ಟಿಯಿಂದ ವಿಮರ್ಶೆ ಮಾಡುವುದು ಮತ್ತು ಪರಿಶೀಲನೆಯಲ್ಲಿರುವ ಪ್ರಸ್ತುತ ವಿಷಯದಲ್ಲಿ 

ಅಂತಿಮವಾಗಿ ಅಳವಡಿಸಬಹುದಾದ ಹಾಗೂ ಅನುಕ್ರಮದ ಕುರಿತು ಕಡತವನ್ನು ಕಾರ್ಯದರ್ಶಿಗಳ ಅನುಮೋದನೆಗಾಗಿ 

ಮಂಡಿಸುವುದು ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳುವುದು. 
ಆಂತರಿಕ ಆರ್ಥಿಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಂತರಿಕ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ, ಆಯವ್ಯಯದಲ್ಲಿ 
ಸಲಹೆಗಾರರು 

ಒದಗಿಸಲಾಗಿರುವ ಅನುದಾನಕ್ಕೆ ಒಳಪಟ್ಟಂತೆ ಪ್ರಸ್ತಾವನೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ತಮ್ಮ ಸಲಹೆ/ 
ಅಭಿಪ್ರಾಯ ಹಾಗೂ ಸಹಮತಿಯನ್ನು ನೀಡುವುದು. 


೧೨೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ 


ಸರ್ಕಾರದ ಪ್ರಧಾನ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಪ್ರಸ್ತಾವನೆಯ ಬಗ್ಗೆ ಕೈಗೊಳ್ಳಬೇಕಾದ ಅನುಕ್ರಮ ಕುರಿತು ನಿರ್ಣಯಿಸುವುದು ಮತ್ತು 
ಕಾರ್ಯದರ್ಶಿ 

| ಅವಶ್ಯಕತೆಯಿದ್ದಲ್ಲಿ ಅಂತಿಮ ಆದೇಶಕ್ಕಾಗಿ ಇಲಾಖಾ ಸಚಿವರಿಗೆ ಕಡತವನ್ನು ಮಂಡಿಸುವುದು . 
iv ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಹುದ್ದೆಗೆ ಪೂರಕ ಸಿಬ್ಬಂದಿ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ: 
1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ 

ಇತರೆ ಇಲಾಖೆಗಳಿಂದ ಮತ್ತು ಕ್ಷೇತ್ರ ಇಲಾಖೆಯಿಂದ ಸ್ವೀಕೃತವಾಗುವ ಪ್ರಸ್ತಾವನೆ/ ಪತ್ರಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ 
ಅವಗಾಹನೆಯ ನಂತರ ಸಂಬಂಧಪಟ್ಟ ಕಾರ್ಯನಿರತ ಶಾಖೆಗಳಿಗೆ ರವಾನಿಸುವುದು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ನೀಡುವ ಉಕ್ತಲೇಖನವನ್ನು ತೆಗೆದುಕೊಂಡು, ಅದನ್ನು ಬೆರಳಚ್ಚಿಸಿ ಶುದ್ದ ಪ್ರತಿಯನ್ನು ಕ್ಷಿಪ್ರವಾಗಿ 

ನೀಡುವುದು. 
4 . ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಕಾರ್ಯಕಲಾಪ, ಸಭೆ/ಭೇಟಿ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ ಹಾಗೂ ಸಚಿವಾಲಯ 

ಕೈಪಿಡಿಯಲ್ಲಿ ನಮೂದಿಸಿರುವಂತೆ ಆಪ್ತ ಶಾಖೆಗೆ ವಹಿಸಿರುವ ಇತರೆ ಕಾರ್ಯಗಳು 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ವೈಯಕ್ತಿಕ ಕಡತ/ ಪತ್ರಗಳ ನಿರ್ವಹಣೆ 
6. ಅಧಿಕಾರಿಯವರಿಗೆ ಸಂಬಂಧಪಟ್ಟಂತೆ ಬಿಲ್ ಗಳನ್ನು ತಯಾರಿಸಿ ನಿರ್ವಹಿಸುವುದು. 

ದೂರವಾಣಿ ಕರೆಗಳ ನಿರ್ವಹಣೆ/ ಫ್ಯಾಕ್ಸ್ ನಿರ್ವಹಣೆ/ DC ಬಿಲ್ಲುಗಳ ತಯಾರಿಕೆ 
8. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಸಭೆ / ಪರಿಶೀಲನೆ /ಪ್ರವಾಸ/ ಪರಿವೀಕ್ಷಣೆ ಇತ್ಯಾದಿ ಸಮನ್ವಯ ಕಾರ್ಯಗಳು 

9. ವಾಹನ ನಿರ್ವಹಣೆ/ಸಂಬಂಧ ಪಟ್ಟ DC ಬಿಲ್ಲುಗಳ ನಿರ್ವಹಣೆ 
4(1) ( ಬಿ )( ii): ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯಾಲಯದ ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 
1. ಜಮೇದಾರ್/ ದಲಾಯತ್ : ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಹಾಗೂ ಆಪ್ತ 
ಕಾರ್ಯದರ್ಶಿಯವರ ಕರೆ ಗಂಟೆಗೆ ಓಗೊಡುವುದು. ಇತರೆ ಶಾಖೆಗಳಿಗೆ/ ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ಖುದ್ದಾಗಿ 
ತಲುಪಿಸುವುದು. ಕಛೇರಿಯ ಮೇಲಾಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ 

ಇನ್ನಿತರೆ ಕೆಲಸಗಳ ಜೊತೆಗೆ ಜೆರಾಕ್ಸ್ ಯಂತ್ರ ನಿರ್ವಹಣೆ. 
2. ಕಿರಿಯ ಸಹಾಯಕರು /ಸಹಾಯಕರು: ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ವಿಳಾಸಿಸಿರುವ ಪತ್ರಗಳನ್ನು /ಕಡತಗಳನ್ನು ಸ್ವೀಕರಿಸಿದ ಕೂಡಲೇ 

ಆಪ್ತ ಸಹಾಯಕರ ವಹಿಯಲ್ಲಿ ನೋಂದಾಯಿಸುವುದು . ನಂತರ ಆಪ್ತ ಕಾರ್ಯದರ್ಶಿ ಗಮನಕ್ಕೆ ತಂದು ಅವರ ಸೂಚನೆಯಂತೆ ಸಂಬಂಧಿಸಿದ 
ಶಾಖೆಗಳಿಗೆ/ ಅಧಿಕಾರಿಗಳಿಗೆ ರವಾನಿಸುವುದು. ಅಧೀನ ಅಧಿಕಾರಿಗಳಿಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು 
ಪತ್ರಗಳನ್ನು LMS/FMS ತಂತ್ರಾಂಶದಂತೆ ಗಣಕಯಂತ್ರದಲ್ಲಿನ ಚಲನವಲನ ಮಾಹಿತಿ ಮುಖಾಂತರ ಸ್ವೀಕರಿಸಿ, ಚಲನವಲನ ನಿರ್ವಹಣೆ, ಆಪ್ತ 
ಕಾರ್ಯದರ್ಶಿಗಳು ಹಾಗೂ ಮೇಲಾಧಿಕರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗು ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 

ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 
3. ವಾಹನ ಚಾಲಕರು: ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಕಛೇರಿ ಉಪಯೋಗಕ್ಕಿರುವ ಸರ್ಕಾರದ ಅಧಿಕೃತ ವಾಹನಗಳನ್ನು 

ನಿರ್ವಹಿಸುವುದು ಹಾಗೂ ಅಗತ್ಯತೆಗೆ ಅನುಗುಣವಾಗಿ ವಾಹನಗಳನ್ನು ಓಡಿಸುವುದು . ವಾಹನದ ಲಾಗ್ ಪುಸ್ತಕ ನಿರ್ವಹಣೆ ಹಾಗೂ 

ವಾಹನವನ್ನು ಸುಸ್ಥಿತಿಯಲ್ಲಿಡುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 
4. ಶೀಘ್ರಲಿಪಿಗಾರರು /ಹಿರಿಯ ಶೀಘ್ರಲಿಪಿಗಾರರು: ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನಗಳನ್ನು ತೆಗೆದುಕೊಂಡು 

ಅವುಗಳನ್ನು ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಹೆಸರಿನಲ್ಲಿ ಹೊರಡುವ ಅರೆ 
ಸರ್ಕಾರಿ ಪತ್ರಗಳ ಶುದ್ದ ಪ್ರತಿ ತಯಾರಿಸುವುದು. LMS/FMS ತಂತ್ರಾಂಶದೊಂದಿಗೆ ಗಣಕಯಂತ್ರದಲ್ಲಿ ಪತ್ರ/ಕಡತಗಳ ಚಲನವಲನ 
ದಾಖಲೆಯಿಡುವುದು . DC ಬಿಲ್ಲುಗಳನ್ನು ತಯಾರಿಸಿ ಆಪ್ತ ಕಾರ್ಯದರ್ಶಿಯವರಿಗೆ ಮಂಡಿಸುವುದು . ದೂರವಾಣಿ ಕರೆಗಳನ್ನು ಸ್ವೀಕರಿಸಿ 
ಸಂಪರ್ಕ ಕಲ್ಪಿಸುವುದು. ಅಧಿಕಾರಗಳ ಕಾರ್ಯಕಲಾಪ , ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು ಪಟ್ಟಿಮಾಡಿ ಅವುಗಳಿಗೆ 
ಸಂಬಂಧಿಸಿದ ಟಿಪ್ಪಣಿಗಳನ್ನು ತಯಾರಿಸಲು ಆಪ್ತ ಕಾರ್ಯದರ್ಶಿ ಹಾಗೂ ಪತ್ರಾಂಕಿತ ಆಪ್ತ ಸಹಾಯಕರಿಗೆ ಸಹಕರಿಸುವುದು. ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ 

ಕೆಲಸಗಳು. 
5 . ಪತ್ರಾಂಕಿತ ಆಪ್ತ ಸಹಾಯಕರು: ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನಗಳನ್ನು ತೆಗೆದುಕೊಂಡು ಅದನ್ನು 
ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು, ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ಸಂಪರ್ಕ ಕಲಿಸುವುದು. ಸಂದರ್ಶಕರು ಬಂದಾಗ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಭೇಟಿಗೆ ಏರ್ಪಾಡು ಮಾಡುವುದು, ಅಧಿಕಾರಿಗಳ ಕಾರ್ಯಕಲಾಪ, ಸಭೆ 
ನಿಖರವಾದ ಮಾಹಿತಿಗಳನ್ನು ಪಟ್ಟಿಮಾಡಿ ಅವುಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ತಯಾರಿಸುವುದು, ಹಾಗೂ ಅವುಗಳನ್ನು ಅನುಸರಿಸುವಂತೆ 
ಸಕಾಲದಲ್ಲಿ ಅಧಿಕಾರಿಗಳಿಗೆ ನೆನಪು ಮಾಡುವುದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಹೆಸರಿನಲ್ಲಿ ಸ್ವೀಕೃತವಾದ ಟಪಾಲುಗಳು ಹಾಗೂ ಕಡತದಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು 
ಕಾರ್ಯರೂಪಕ್ಕೆ ತರುವುದು . 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಪ್ರವಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು. ಅದಕ್ಕೆ ಸಂಬಂಧಿಸಿದ ವಿಮಾನ/ರೈಲು 
ಪ್ರಯಾಣದ ಟಿಕೆಟ್‌ಗಳನ್ನು ಕಾಯ್ದಿರಿಸಿ ಸಕಾಲದಲ್ಲಿ ಒದಗಿಸುವುದು ಹಾಗೂ ಪ್ರಯಾಣ ಭತ್ಯೆಯ ಬಿಲ್‌ಗಳನ್ನು ತಯಾರಿಸುವುದು. ಸರ್ಕಾರದ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಆಗಸ್ಟ್ ೧೩ , ೨೦೧೫ 


೧೨೯೭ 


2 . 


ಪ್ರಧಾನ ಕಾರ್ಯದರ್ಶಿಯವರ ಖಾಸಗಿ ಕಡತಗಳ ನಿರ್ವಹಣೆ, ಕಛೇರಿ ಲೇಖನ ಸಾಮಗ್ರಿ ಬಿಲ್, ರಿಫ್ರೆಶ್‌ಮೆಂಟ್ ಬಿಲ್, ವಾಹನದ ಇಂಧನ 
ಬಿಲ್, ಇತ್ಯಾದಿ ಬಿಲ್‌ಗಳನ್ನು ತಯಾರಿಸಿ ಮಂಜೂರಾತಿಗಾಗಿ ಸಂಬಂಧಿಸಿದ ಇಲಾಖೆಯ ಲೆಕ್ಕಪತ್ರ ವಿಭಾಗಕ್ಕೆ ಕಳುಹಿಸಲು ಆಪ್ತ 

ಕಾರ್ಯದರ್ಶಿಯವರಿಗೆ ಮಂಡಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 
6. ಆಪ್ತ ಕಾರ್ಯದರ್ಶಿ ಗ್ರೇಡ್-2): ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯ ಒಟ್ಟಾರೆ ಮೇಲುಸ್ತುವಾರಿ ಮಾಡುವುದು. ಸರ್ಕಾರದ 

ಪ್ರಧಾನ ಕಾರ್ಯದರ್ಶಿಯವರಿಗೆ ಬರುವ ಕಡತ/ ಪತ್ರಗಳನ್ನು ಪರಿಶೀಲಿಸಿ ಆದ್ಯತಾನುಸಾರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ 
ಆದೇಶಕ್ಕೆ/ ಅವಗಾಹನೆಗಾಗಿ ಮಂಡಿಸುವುದು. ಕಡತಗಳ ವಿಲೇವಾರಿಯಲ್ಲಿ ಸಹಕಾರ ನೀಡುವುದು . ಸಂದರ್ಶಕರು ಬಂದಾಗ ಕಾರ್ಯದರ್ಶಿಯವರ 
ಭೇಟಿಗೆ ಏರ್ಪಾಡು ಮಾಡುವುದು. ಅಧಿಕಾರಿಗಳ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು ಪಟ್ಟಿಮಾಡಿ 
ಅವುಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ತಯಾರಿಸಿಡುವುದು. ಹಾಗೂ ಅವುಗಳನ್ನು ಅನುಸರಿಸುವಂತೆ ಸಕಾಲದಲ್ಲಿ ಅಧಿಕಾರಿಗಳಿಗೆ ನೆನಪು 
ಮಾಡುವುದು . ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಕಾರ್ಯದರ್ಶಿಯವರ ಹೆಸರಿನಲ್ಲಿ 
ಸ್ವೀಕೃತವಾದ ಟಪಾಲುಗಳು ಹಾಗೂ ಕಡತದಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ ಅವುಗಳನ್ನು 
ಅನುಸರಿಸುವಂತೆ ಸಕಾಲದಲ್ಲಿ ಅಧಿಕಾರಿಗಳಿಗೆ ನೆನಪು ಮಾಡುವುದು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ 
ಕೆಲಸಗಳು ಹಾಗೂ ಈ ಕೆಲಸಗಳ ನಿರ್ವಹಣೆಯಲ್ಲಿ ಶೀಘ್ರಲಿಪಿಗಾರರಿಗೆ / ಹಿರಿಯ ಶೀಘ್ರಲಿಪಿಗಾರರಿಗೆ/ ಪತ್ರಾಂಕಿತ ಆಪ್ತಸಹಾಯಕರಿಗೆ 

ಮಾರ್ಗದರ್ಶನ ನೀಡುವುದು . 
4 (1 )( ಬಿ)( i): ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಂತೆ, ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಕಾರ್ಯವಿಧಾನ : 
1. ಆಪ್ತ ಕಾರ್ಯದರ್ಶಿ : ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ಸಲಹೆ ಹಾಗೂ ಸೂಚನೆಯ ಮೇರೆಗೆ ಆಪ್ತ 

ಶಾಖೆಯ ಕಛೇರಿ ಕಾರ್ಯಗಳ ಜೊತೆಗೆ ಆಪ್ತ ಶಾಖೆಯ ಮೇಲ್ವಿಚಾರಣೆಯನ್ನು ನಿರ್ವಹಿಸುವುದು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ : ಆಪ್ತ ಶಾಖೆಯ ಕಛೇರಿ ಕಾರ್ಯಗಳು ಹಾಗೂ ಸರ್ಕಾರದ ಪ್ರಧಾನ 

ಕಾರ್ಯದರ್ಶಿರವರ ಕಡತಗಳನ್ನ ನಿರ್ವಹಣೆ. 
3. ಶೀಘ್ರಲಿಪಿಗಾರರು/ ಹಿರಿಯ ಶೀಘ್ರಲಿಪಿಗಾರರು: ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿಯವರ ಸಲಹೆ ಹಾಗೂ 

ಸೂಚನೆಯ ಮೇರೆಗೆ ಬೆರಳಚ್ಚು, ಕಾರ್ಯಕ್ರಮ ಪಟ್ಟಿ ಹಾಗೂ LMS/FMS ಒಳಗೊಂಡಂತೆ ಆಪ್ತ ಶಾಖೆಯ ಕಛೇರಿ ಕಾರ್ಯಗಳನ್ನು 
ನಿರ್ವಹಿಸುವುದು. 
ಕಿರಿಯ ಸಹಾಯಕರು / ಸಹಾಯಕರು: ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನ ನಮೂದನ್ನು LMS/ FMS 
ತಂತ್ರಾಂಶದೊಂದಿಗೆ ಕಂಪ್ಯೂಟರ್‌ನಲ್ಲಿ ಅಳವಡಿಸಿಕೊಂಡು, ನೋಂದಾಯಿಸಿ ಅವುಗಳ ರವಾನೆ ಕೆಲಸಗಳನ್ನು ಆಪ್ತ ಕಾರ್ಯದರ್ಶಿಗಳ 

ಸೂಚನೆಯಂತೆ ಅಂದಂದೇ ನಿರ್ವಹಿಸುವುದು. 
5. ಜಮೇದಾರ್/ ದಲಾಯತ್ : ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು . ಕಡತ/ ಟಪಾಲುಗಳನ್ನು 

ಮುಖ್ಯಮಂತ್ರಿಯವರ ಕಛೇರಿ/ ಮುಖ್ಯ ಕಾರ್ಯದರ್ಶಿಯವರ ಕಛೇರಿ/ಇಲಾಖಾ ಸಚಿವರ ಕಛೇರಿ/ ಇತರೆ ಇಲಾಖೆಗಳ ಸರ್ಕಾರದ ಪ್ರಧಾನ 

ಕಾರ್ಯದರ್ಶಿ /ಕಾರ್ಯದರ್ಶಿಗಳ ಕಛೇರಿ ಹಾಗೂ ಸಂಬಂಧಪಟ್ಟ ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು . 
4 (1) ( ಬಿ) ( iv): ಕಾರ್ಯಗಳ ನಿರ್ವಹಣೆಗೆ ರೂಪಿಸಿರುವ ಸೂತ್ರಗಳು: 

2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ ಹಾಗೂ ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ನಿಯಮಗಳು 1977) 
ಹಾಗೂ ಕಾಲಕಾಲಕ್ಕೆ ಸಿಲ ೦ದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಹೊರಡಿಸಲಾಗುವ ಆದೇಶ ಮತ್ತು ಇತರೆ ಸರ್ಕಾರಿ ಆದೇಶಗಳು ಮತ್ತು 
ಸುತ್ತೋಲೆಗಳು. 
4 (1)( ಬಿ) V ): ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಅಧಿಕಾರಿಗಳು / ಸಿಬ್ಬಂದಿಗಳು ಹೊಂದಿರುವ ಅಧಿನಿಯಮಗಳು , ನಿಯಮಗಳು , ಸೂಚನೆಗಳು, ಕೈಪಿಡಿ ಅಥವಾ 
ದಾಖಲೆಗಳು. 

1. ಸರ್ಕಾರ ಸಚಿವಾಲಯದ ಕಛೇರಿ ಕೈಪಿಡಿ( ಪರಿಷ್ಕೃತ) 2005 
2. ಕರ್ನಾಟಕ ಸರ್ಕಾರ (ಕಾರ್ಯನಿರ್ವಹಣೆ) ನಿಯಮಗಳು 1977 
3, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು, 1958 
4 . ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977 
5. ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಗಳು 1966 
6. ಕರ್ನಾಟಕ ನಾಗರೀಕ ಸೇವಾ ( ಸಿ. ಸಿ . ಎ ) ನಿಯಮಗಳು 1957 
7. ಕರ್ನಾಟಕ ಅಧಿಕೃತ ಭಾಷಾ ಅಧಿನಿಯಮ 1963 

8. ಮಾಹಿತಿ ಹಕ್ಕು ಅಧಿನಿಯಮ 2005 
ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಧಿನಿಯಮ / ನಿಯಮಗಳನ್ನು ಉಪಯೋಗಿಸಲಾಗುತ್ತಿದೆ: 

1. ಕರ್ನಾಟಕ ಆರ್ಥಿಕ ಸಂಹಿತೆ 
2. ಖಜಾನೆ ಸಂಹಿತೆ 


೧೨೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ಎ 


3. ಸಾದಿಲ್ವಾರು ವೆಚ್ಚದ ಕೈಪಿಡಿ 
4. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಅಧಿಕಾರ ಪ್ರತ್ಯಾಯೋಜನೆಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯು ಆಗಿಂದಾಗ್ಗೆ ಹೊರಡಿಸಿರುವ 

ಆದೇಶ, ಸುತ್ತೋಲೆಗಳು. 
v) ಇಲಾಖೆಯು ಹೊಂದಿರುವ ಅಥವಾ ಇಲಾಖೆಯ ಸ್ವಾಧೀನದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ಪಟ್ಟಿ ಇತರೆ ದಾಖಲೆಗಳ ಪಟ್ಟಿ. 
vi) ಕಾರ್ಯನೀತಿಯನ್ನು ರೂಪಿಸಲು ಅಥವಾ ಅನುಷ್ಟಾನಗೊಳಿಸುವ ಬಗ್ಗೆ ಜನಪ್ರತಿನಿಧಿಗಳ ಜೊತೆ ಸಮಾಲೋಚಿಸಲು ಅಥವಾ ಪ್ರಾತಿನಿಧ್ಯಕ್ಕೆ ಇರುವ 
ವ್ಯವಸ್ಥೆಗಳ ವಿವರಗಳು. 
ಸರ್ಕಾರದ ಉಪ ಕಾರ್ಯದರ್ಶಿಯವರ ಕಾರ್ಯಗಳು ಮತ್ತು ಕರ್ತವ್ಯಗಳು: 

ಸಚಿವಾಲಯದ ಕೈಪಿಡಿಯ ಮೇರೆಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಸಚಿವರ ಆದೇಶ ಮತ್ತು ಸೂಚನೆಗಳನ್ನು 
ಅನುಷ್ಠಾನಗೊಳಿಸುವುದು. ಇಲಾಖೆಯ ಸಂಘಟನಾ ಮತ್ತು ವಿಧಾನಗಳ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು. ಸರ್ಕಾರದ ಅಧೀನ 
ಕಾರ್ಯದರ್ಶಿಗಳಿಂದ ಹಾಗೂ ಕಾರ್ಯನಿರತ ಶಾಖೆಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಸರ್ಕಾರದ ಉಪ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಅನುಮೋದನೆ ನೀಡುವುದು , ಸಂದರ್ಭಾನುಸಾರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ 
ಅನುಮೋದನೆ, ಅವಗಾಹನೆ ಅಥವಾ ಆದೇಶಕ್ಕೆ ಸಲ್ಲಿಸುವುದು. 

ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ ವ್ಯಾಪ್ತಿಯಲ್ಲಿ ಬರುವ ಕ್ಷೇತ್ರ ಇಲಾಖೆಗಳಿಗೆ/ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ, ಆರ್ಥಿಕ 
ಹಾಗೂ ಸೇವೆಗಳಿಗೆ ಸಂಬಂಧಿಸಿದಂತಹ ವಿಷಯಗಳ ನಿರ್ವಹಣೆ ಹಾಗೂ ಟೆಂಡರ್ ಬುಲೆಟಿನ್ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆಯಾಗಿರುತ್ತಾರೆ. 
ಮಾಹಿತಿ ಹಕ್ಕು ಅಧಿನಿಯಮ - 2005ಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಪ್ರಾಧಿಕಾರಿಯಾಗಿರುತ್ತಾರೆ. ಸಚಿವಾಲಯ ಇಲಾಖೆ ಮತ್ತು ಅದರ ನಿಯಂತ್ರಣದಲ್ಲಿರುವ 
ಕ್ಷೇತ್ರೀಯ ಇಲಾಖೆ ಮತ್ತು ಸಂಸ್ಥೆಗಳಿಗೆ ಸಂಬಂಧಿಸಿ ಆಡಳಿತಾತ್ಮಕ ವಿಷಯಗಳು, ಕಛೇರಿ ಕಾರ್ಯವಿಧಾನ ಮತ್ತು ಇತರ ಸಂಬಂಧಪಟ್ಟ ಸ್ಥಾಯಿ 
ನಿಯಮಗಳು ಆದೇಶಗಳು ಮುಂತಾದವುಗಳನ್ನು ಜಾರಿಗೊಳಿಸುವುದು. ಮತ್ತು ಅವಶ್ಯವಿರುವೆಡೆ ಅವುಗಳ ಪರಿಪಾಲಿತವಾಗುವಂತೆ ನೋಡಿಕೊಳ್ಳುವುದು. 
ಕಾಲಕಾಲಕ್ಕೆ ಇಲಾಖಾ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳನ್ನು ಅನುಷ್ಠಾನಗೊಳಿಸುವುದು. ಅಧಿಕಾರಿ/ ನೌಕರರುಗಳ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತೆ 
ನಿರ್ಣಯಗಳು, ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕಾರ್ಯನಿರ್ವಹಿಸುವುದು. 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲಾ ಶಾಖೆಗಳ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಉಪ 
ಕಾರ್ಯದರ್ಶಿಯವರ ಹುದ್ದೆಗೆ ಪೂರಕ ಸಿಬ್ಬಂದಿ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. 

1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಿಂದ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 
2 . ನಿರ್ದೇಶಕರುಗಳಿಂದ ಹಾಗೂ ಅಧೀನಾಧಿಕಾರಿಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆ/ ಪತ್ರಗಳನ್ನು ಉಪ ಕಾರ್ಯದರ್ಶಿಯವರ ಅನುಮೋದನೆ ನಂತರ 

ಸಂಬಂಧಪಟ್ಟ ಶಾಖೆಗಳಿಗೆ ರವಾನಿಸುವುದು. 
3. ಉಪ ಕಾರ್ಯದರ್ಶಿಯವರು ನೀಡುವ ಉಕ್ತಲೇಖನವನ್ನು ತೆಗೆದುಕೊಂಡು ಅದನ್ನು ಬೆರಳಚ್ಚಿಸಿ ಸಂಬಂಧಪಟ್ಟ ಕಡತದಲ್ಲಿ ದಾಖಲಿಸಿ ನೀಡುವುದು. 
4. ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾವುದಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 
5. ಸಂದರ್ಶಕರ ಭೇಟಿಯ ಕಾರ್ಯನಿರ್ವಹಣೆ. 
6. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು. 


4 (1)( ಬಿ)( ii ): ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಸಿಬ್ಬಂದಿಯ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು: 
1. ಜಮೇದಾರ್ / ದಲಾಯತ್: ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ ಶಾಖೆಗಳಿಗೆ /ಇಲಾಖೆಗಳಿಗೆ ಕಡತಗಳನ್ನು ಹಾಗೂ 

ಟಪಾಲುಗಳನ್ನು ಖುದ್ದಾಗಿ ತಲುಪಿಸುವುದು. ಕಛೇರಿಯ ಮೇಲಾಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ 

ನಿಗದಿಗೊಳಿಸಿರುವ ಕೆಲಸ ಕಾರ್ಯಗಳು . 
2 . ಕಿರಿಯ ಸಹಾಯಕರು: ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರುಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು 

ಮತ್ತು ರವಾನಿಸುವುದು . ಇವುಗಳ ಜೊತೆಗೆ ಕಿರಿಯ ಸಹಾಯಕನು , ನಿಗದಿತ ತಃಖೆಗಳ , ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಸರ್ಕಾರದ 
ಉಪ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರದಲ್ಲಿ ಅನುಸರಣೆಗೆ ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, 
ಚಲನವಲನ ನಿರ್ವಹಣೆ, ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವ 

ಇನ್ನಿತರೆ ಕೆಲಸಗಳು. 
3. ಶೀಘ್ರಲಿಪಿಗಾರರು: ಸರ್ಕಾರದ ಉಪ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ತೆಗೆದುಕೊಂಡು ಅದನ್ನು ಶೀಘ್ರವಾಗಿ 

ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು . ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ವಿಷಯವನ್ನು ಸರ್ಕಾರದ ಉಪ ಕಾರ್ಯದರ್ಶಿಯವರಿಗೆ 
ತಲುಪಿಸುವುದು. ಸಂದರ್ಶಕರು ಬಂದಾಗ ಭೇಟಿಗೆ ಏರ್ಪಾಡು ಮಾಡುವುದು, ಅಧಿಕಾರಿಗಳ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ 
ಪಟ್ಟಿಯನ್ನು ತಯಾರಿಸಿಡುವುದು . ಹಾಗೂ ಅವುಗಳನ್ನು ಅನುಸರಣೆಗೆ ಸಕಾಲದಲ್ಲಿ ಅಧಿಕಾರಿಗಳಿಗೆ ನೆನಪು ಮಾಡುವುದು . ಸರ್ಕಾರದ ಉಪ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವ ಇನ್ನಿತರೆ 
ಕೆಲಸಗಳು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


೧೨೯೯ 


4(1)( ಬಿ)( ii): ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಂತೆ, ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಕಾರ್ಯವಿಧಾನ : 

ಶೀಘ್ರಲಿಪಿಗಾರರು: ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸುವುದು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮ ಕೈಗೊಳ್ಳುವುದು. 
ಕಿರಿಯ ಸಹಾಯಕರು: ಸಚಿವಾಲಯ ಕೈಪಿಡಿ ಮೇರೆಗೆ ಸರ್ಕಾರದ ಉಪ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸ ಹಾಗೂ ರವಾನೆ ಕೆಲಸಗಳನ್ನು ಅಂದಂದೇ ನಿರ್ವಹಿಸುವುದು. 
ಜಮೇದಾರ್ / ದಲಾಯತ್: ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಚವಾಗಿಡುವುದು. ಕಡತ/ಟಪಾಲುಗಳನ್ನು 

ಸಂಬಂಧಪಟ್ಟ ಶಾಖೆಗಳಿಗೆ ಅಂದಂದೇ ತಲುಪಿಸುವುದು. 
4 (1 ) ( ಬಿ )( iv): ಕಾರ್ಯಗಳ ನಿರ್ವಹಣೆಗೆ ರೂಪಿಸಿರುವ ಸೂತ್ರಗಳು: 

2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ ಹಾಗೂ ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ನಿಯಮಗಳು 1977) 
ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಹೊರಡಿಸಲಾಗುವ ಆದೇಶ ಮತ್ತು ಇತರೆ ಸರ್ಕಾರಿ ಆದೇಶಗಳು ಮತ್ತು 
ಸುತ್ತೋಲೆಗಳು. 
4(1)( ಬಿ)( V): ಕಾರ್ಯಗಳನ್ನು ನಿರ್ವಹಿಸುವುವಲ್ಲಿ ಅಧಿಕಾರಿಗಳು/ ಸಿಬ್ಬಂದಿಗಳು ಹೊಂದಿರುವ ಅಧಿನಿಯಮಗಳು, ನಿಯಮಗಳು, ಸೂಚನೆಗಳು, ಕೈಪಿಡಿ ಅಥವಾ 
ದಾಖಲೆಗಳು. 

1. ಸರ್ಕಾರ ಸಚಿವಾಲಯದ ಕಛೇರಿ ಕೈಪಿಡಿ( ಪರಿಷ್ಕೃತ) 2005 
2 . ಕರ್ನಾಟಕ ಸರ್ಕಾರ (ಕಾರ್ಯನಿರ್ವಹಣೆ) ನಿಯಮಗಳು 1977 
3. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು, 1958 
4. ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977 
5. ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಗಳು 1966 
6. ಕರ್ನಾಟಕ ನಾಗರೀಕ ಸೇವಾ ( ಸಿ. ಸಿ. ಎ ) ನಿಯಮಗಳು 1957 
7. ಕರ್ನಾಟಕ ಅಧಿಕೃತ ಭಾಷಾ ಅಧಿನಿಯಮ 1963 

8. ಮಾಹಿತಿ ಹಕ್ಕು ಅಧಿನಿಯಮ 2005 
ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಧಿನಿಯಮ | ನಿಯಮಗಳನ್ನು ಉಪಯೋಗಿಸಲಾಗುತ್ತಿದೆ: 

1. ಕರ್ನಾಟಕ ಆರ್ಥಿಕ ಸಂಹಿತೆ 
2 . ಖಜಾನೆ ಸಂಹಿತೆ 
3. ಸಾದಿಲ್ವಾರು ವೆಚ್ಚದ ಕೈಪಿಡಿ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಅಧಿಕಾರ ಪ್ರತ್ಯಾಯೋಜನೆಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯು ಆಗಿಂದಾಗ್ಗೆ ಹೊರಡಿಸಿರುವ 

ಆದೇಶ, ಸುತ್ತೋಲೆಗಳು . 
vii) ಸಲಹೆಯನ್ನು ಪಡೆಯುವ ಸಂಬಂಧದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಇರುವಂತೆ ರಚಿಸಿರುವ ಮಂಡಳಿಗಳು, ಪರಿಷತ್ತುಗಳು , 
ಸಮಿತಿಗಳು ಮತ್ತು ಇತರೆ ಸಂಸ್ಥೆಗಳ ಪಟ್ಟಿ ಮತ್ತು ಇವುಗಳು 
ನಡೆಸುವ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವೇ ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ಲಭ್ಯವಿರುವುದೆ. 
1. ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು. 
2. ಡಿ. ದೇವರಾಜ ಅರಸು ಸಂಶೋಧನಾ ಸಂಸ್ಥೆ , ಬೆಂಗಳೂರು, ಆಯಾಯ ನಿಗಮ /ಸಂಸ್ಥೆಗಳಲ್ಲಿ ದೊರೆಯುತ್ತವೆ. 

ಮೇಲೆ ಹೇಳಿರುವ ನಿಗಮಗಳು / ಸಂಸ್ಥೆಗಳು ನಡೆಸುವ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುವುದಿಲ್ಲ ಹಾಗೂ ನಡವಳಿಗಳು ಸಾರ್ವಜನಿಕರಿಗೆ 
ಲಭ್ಯವಿರುವುದಿಲ್ಲ. 
viii) ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆ( Directory) ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆಯು ಈ ಕೆಳಕಂಡತಿದೆ. 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ: 

ಕ್ರ. ಸಂ . | ಅಧಿಕಾರಿ / ನೌಕರರ ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ ದೂರವಾಣಿ ಸಂಖ್ಯೆ 
ಡಾ|| ಶಾಲಿನಿ ರಜನೀಶ್‌ಭಾಅಸೇ . 

22034499 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 

22252163 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಕೊಠಡಿ ಸಂಖ್ಯೆ:203, 2ನೇ ಮಹಡಿ, ವಿಕಾಸಸೌಧ. 
ಬೆಂಗಳೂರು- 560 001. 


29 


೧೩೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ಎ 


22034499 


ಶ್ರೀ ಡಿ. ಆರ್ . ಅಶೋಕ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) 


ಶ್ರೀಮತಿ ಟಿ . ಜಿ . ಸರ್ವಮಂಗಳ 


22034499 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ 


4 , 


ಪತ್ರಾಂಕಿತ ಆಪ್ತ ಸಹಾಯಕಿ 
| ಸಹಾಯಕರು( ಖಾಲಿ) 
ಗ್ರೂಪ್- ಡಿ ( ಖಾಲಿ) 


5 . 


6 


. 


ಗ್ರೂಪ್- ಡಿ ( ಖಾಲಿ) | 


7 . 


ಶ್ರೀ ಸಿ . ಚಂದ್ರಪ್ಪ 


ವಾಹನ ಚಾಲಕರು 


22034499 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಅಧಿಕಾರಿ / ನೌಕರರ ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ 


ಕ್ರಸಂ 


ದೂರವಾಣಿ 


ಪಿ . ಆರ್.ಕಲಾವತಿ 


22034601 


22374938 


ಸರ್ಕಾರದ ಉಪ ಕಾರ್ಯದರ್ಶಿ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಲತಾ. ಬಿ . 


22034601 


ಶೀಘ್ರಲಿಪಿಗಾರ್ತಿ , ಉ .ಕಾರವರ ಆಪ್ತ ಶಾಖೆ 


ಎಂ . ಆನಂದ 


22034601 


ಕಿರಿಯ ಸಹಾಯಕ, ಉ .ಕಾರವರ ಆಪ್ತ ಶಾಖೆ 


ದೂರವಾಣಿ 


22034917 


ದಲಾಯತ್ ( ಖಾಲಿ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎ - ಶಾಖೆ 

ಅಧಿಕಾರಿ / ನೌಕರರ ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ 
ಎನ್‌.ಆರ್‌.ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
ಎಂ .ಎನ್ ಬಾನೊಳ್ಳಿ 
ಶಾಖಾಧಿಕಾರಿ 
ವಿಮಲಾಕ್ಷಿ .ಬಿ 
ಹಿರಿಯ ಸಹಾಯಕರು 


22034609 


22034609 


ಪ್ರಕಾಶ್ ಪಾಟೀಲ್ 


22034609 


ಶೀಘ್ರಲಿಪಿಗಾರರು 


ಸುಶೀಲ, ವಿ . 


22034609 


ಸಹಾಯಕರು 


ವಿಜಯ ಮನೋಜೆ 


22034609 


ಕಿರಿಯ ಸಹಾಯಕರು 


22034609 


ಮಾಲಾಶ್ರೀ . ಸಿ.ಎಸ್ 
ಬೆರಳಚ್ಚುಗಾರರು 
ದಲಾಯತ್ ( ಖಾಲಿ) 


_ 8 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


೧೩೦೧ 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಿ - ಶಾಖೆ 

ಕ್ರಸಂ | ಅಧಿಕಾರಿ / ನೌಕರರ ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ 


ದೂರವಾಣಿ 


1. 


22034598 


ಆರ್. ಭಾಸ್ಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಸೈಯದ್ ರಫೀಉಲ್ಲಾ 


22034605 


ಶಾಖಾಧಿಕಾರಿ 


ನಳಿನಿ. ಆರ್ 


22034598 


ಶೀಘ್ರಲಿಪಿಗಾರರು 
ಸಿದ್ದಯ್ಯ 
ಹಿರಿಯ ಸಹಾಯಕರು 


22034948 


ನೂರ್ ಹಾಜೀರ್‌ 


22034948 


ಸಹಾಯಕರು 


ಸಹಾಯಕರು ( ಖಾಲಿ) 


ನಾಗರಾಜ್ 


22034548 


ಕಿರಿಯ ಸಹಾಯಕರು 


8. 


22034548 


ಗೌರಮ್ಮ 
ದಲಾಯತ್ 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮನ್ವಯ ಶಾಖೆ 

ಅಧಿಕಾರಿ/ ನೌಕರರ ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ 


ಕ್ರ. ಸಂ 


ದೂರವಾಣಿ 


22034917 


ಎನ್.ಆರ್ ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 


22034609 


ಸೈಯದ್ ರಫೀಉಲ್ಲಾ 
ಶಾಖಾಧಿಕಾರಿ ( ಪ) 


22034948 


ಬಿ . ವಿದ್ಯಾ 
ಸಹಾಯಕರು(ಒಒಡಿ) 


ಕಿರಿಯ ಸಹಾಯಕರು ( ಖಾಲಿ ) 


5. ದಲಾಯತ್ ( ಖಾಲಿ) 
ix) ವಿನಿಮಯ / ನಿಬಂಧನೆ) ಗಳಲ್ಲಿ ಉಪಬಂಧಿಸಿದಂತೆ, ಪರಿಹಾರ ಕ್ರಮವನ್ನು ಒಳಗೊಂಡಂತೆ, ಅಧಿಕಾರಿಗಳು ಮತ್ತು ನೌಕರರು ಪಡೆಯುತ್ತಿರುವ ಮಾಸಿಕ 
ವೇತನದ ವಿವರಗಳು . 
ಕ್ರಸಂ ಅಧಿಕಾರಿ / ನೌಕರರ ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ 

ವೇತನರೂ .ಗಳಲ್ಲಿ 


1 


. 


ಡಾ || ಶಾಲಿನಿ ರಜನೀಶ್‌ಭಾಅಸೇ . 


1 ,83 ,533 / 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಕೊಠಡಿ ಸಂಖ್ಯೆ:203 , 2ನೇ ಮಹಡಿ , ವಿಕಾಸಸೌಧ. 
ಬೆಂಗಳೂರು- 560 001 . 


ಶ್ರೀ ಡಿ . ಆರ್. ಅಶೋಕ 


59 ,550/ 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) 


೧೩೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


ಭಾಗ ೪ಎ 


ಶ್ರೀಮತಿ ಟಿ . ಜಿ . ಸರ್ವಮಂಗಳ 


48. 253 / 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ 


ಪತ್ರಾಂಕಿತ ಆಪ್ತ ಸಹಾಯಕಿ 
ಸಹಾಯಕ( ಖಾಲಿ) 
ಗ್ರೂಪ್- ಡಿ ( ಖಾಲಿ) 
ಖಾಲಿ ಗ್ರೂಪ್- ಡಿ 


| 5, 


6 


32 ,966 / 


7 . 

| ಶ್ರೀ ಸಿ . ಚಂದ್ರಪ್ಪ ಚಾಲಕರು | 
ಉಪಕಾರ್ಯದರ್ಶಿಯವರ ಆಪ್ತ ಶಾಖೆ 

ಕ್ರ. ಸಂ ಅಧಿಕಾರಿ/ ನೌಕರರ ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ 


ವೇತನ ರೂ .ಗಳಲ್ಲಿ 


ಪಿ . ಆರ್.ಕಲಾವತಿ 


65 , 838/ 


ಸರ್ಕಾರದ ಉಪ ಕಾರ್ಯದರ್ಶಿ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಲತಾ. ಬಿ. 
ಶೀಘ್ರಲಿಪಿಗಾರ್ತಿ , ಉ .ಕಾರವರ ಆಪ್ತ ಶಾಖೆ 
ಎಂ .ಆನಂದ 


29 ,564 / 


19 , 000 / 


ಕಿರಿಯ ಸಹಾಯಕ, ಉ .ಕಾರವರ ಆಪ್ತ ಶಾಖೆ 


ದಲಾಯತ್( ಖಾಲಿ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎ - ಶಾಖೆ 

ಕ್ರ. ಸಂ | ಅಧಿಕಾರಿ / ನೌಕರರ ಹೆಸರು ಮತ್ತು ಹುದ್ದೆ | 

ಶ್ರೀ /ಶ್ರೀಮತಿ 


ವೇತನ ರೂ .ಗಳಲ್ಲಿ 


ಎನ್‌. ಆರ್‌.ಎರೆಕುಪ್ಪಿ 


59 ,650/ 


ಸರ್ಕಾರದ ಅಧೀನ ಕಾರ್ಯದರ್ಶಿ - 1 


ಎಂ .ಎನ್ ಬಾನೊಳ್ಳಿ 


41, 852 / 


ಶಾಖಾಧಿಕಾರಿ 


3 . 


32 ,276/ 


ವಿಮಲಾಕ್ಷಿ. ಬಿ 
ಹಿರಿಯ ಸಹಾಯಕರು 


4 


. 


ಪ್ರಕಾಶ್ ಪಾಟೀಲ್ 


26, 697 / 


ಶೀಘ್ರಲಿಪಿಗಾರರು 


| ಸುಶೀಲ. ವಿ . 


ಸಹಾಯಕರು 


6 . 


ವಿಜಯ ಮನೋಜೆ 


19080 / 


ಕಿರಿಯ ಸಹಾಯಕರು 


ಮಾಲಾಶ್ರೀ . ಸಿ .ಎಸ್ 


18905 / 


ಬೆರಳಚ್ಚುಗಾರರು 


| ದಲಾಯತ್ ( ಖಾಲಿ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೩ , ೨೦೧೫ 


೧೩೦೩ 


ವೇತನ ರೂ .ಗಳಲ್ಲಿ 


45 ,212 / 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಿ - ಶಾಖೆ 

ಕ್ರಸಂ 

ಅಧಿಕಾರಿ/ ನೌಕರರ ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ 
ಆರ್ ಭಾಸ್ಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಸೈಯದ್ ರಫೀಉಲ್ಲಾ 
ಶಾಖಾಧಿಕಾರಿ 


40, 765 / 


ನಳಿನಿ. ಆರ್ 


26 ,747 / 


ಶೀಘ್ರಲಿಪಿಗಾರರು 


32,500/ 


ಸಿದ್ದಯ್ಯ , ಎಸ್ . 
ಹಿರಿಯ ಸಹಾಯಕರು 


ನೂರ್ ಹಾಜೀರ್ 


25 ,290 / 


ಸಹಾಯಕರು 


19 , 080 / 


ನಾಗರಾಜ್ 
ಕಿರಿಯ ಸಹಾಯಕರು 


ಗೌರಮ್ಮ 


24 , 426 / 


ಕ್ರಸಂ 


ವೇತನ ರೂ . ಗಳಲ್ಲಿ 


ದಲಾಯತ್ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮನ್ವಯ ಶಾಖೆ 

ಅಧಿಕಾರಿ / ನೌಕರರ ಹೆಸರು ಮತ್ತು ಹುದ್ದೆ 

ಶ್ರೀ /ಶ್ರೀಮತಿ 
ಎನ್.ಆರ್ ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 


1. 


59 , 650/ 


40,765 / 


ಸೈಯದ್ ರಫೀಉಲ್ಲಾ 
ಶಾಖಾಧಿಕಾರಿ ( ಪ) 


30 , 000 / 


ಬಿ. ವಿದ್ಯಾ 
ಸಹಾಯಕರು(ಒಒಡಿ) 


ಕಿರಿಯ ಸಹಾಯಕರು ( ಖಾಲಿ) 


5. ದಲಾಯತ್( ಖಾಲಿ) 
x) ಹಣ ಹಂಚಿಕೆ ಮಾಡಿದ ವಿವರಗಳನ್ನೊಳಗೊಂಡಂತೆ ಕಾರ್ಯಕ್ರಮಗಳ , ಫಲಾನುಭವಿಗಳ ವಿವರ ಹಾಗೂ ಸಹಾಯ ಧನ ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೊಳಿಸುವ ವಿಧಾನ ಬಿ ಶಾಖೆಯ ಆಡಳಿತ ವ್ಯಾಪ್ತಿಗೆ ಬರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ರಾಜ್ಯ ಹಾಗೂ ಕೇಂದ್ರ 
ಸರ್ಕಾರದಿಂದ ಅನುಮೋದಿತ ಯೋಜನೆಗಳನ್ನು ಅನುಷ್ಟಾನಗೊಳಿಸುತ್ತಿದ್ದು, ಈ ಬಗ್ಗೆ ಮಾಹಿತಿ ಸಂಬಂಧಪಟ್ಟ ಇಲಾಖೆಗಳಲ್ಲಿ ದೊರೆಯುತ್ತವೆ. 

* ಬಿ ಶಾಖೆಯ ಆಡಳಿತ ವ್ಯಾಪ್ತಿಗೆ ಬರುವ ಡಿ. ದೇವರಾಜ ಅರಸು ಸಂಶೋಧನಾ ಸಂಸ್ಥೆ , ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಅಭಿವೃದ್ಧಿ ನಿಗಮ ಇವುಗಳು ರಾಜ್ಯ ಸರ್ಕಾರದಿಂದ ಅನುಮೋದಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು, ಈ ಬಗ್ಗೆ ಮಾಹಿತಿ ಸಂಬಂಧಪಟ್ಟ 
ನಿಗಮಗಳಲ್ಲಿ ದೊರೆಯುತ್ತವೆ. 
xi) ರಿಯಾಯಿತಿಗಳು, ಅಪ್ಪಣೆ ಪತ್ರಗಳು ಅಥವಾ ಅಧಿಕಾರ ಪತ್ರ ಮಂಜೂರಾತಿಗಳನ್ನು ಪಡೆದವರ ವಿವರಗಳು ಕಂಡಿಕೆ-12ರಂತೆ ಮಾಹಿತಿ ಸಂಬಂಧಪಟ್ಟ 
ನಿಗಮಗಳಲ್ಲಿ ದೊರೆಯುತ್ತವೆ. 
xii) ವಿಭಾಗದಲ್ಲಿ ದೊರೆಯುವ ಅಥವಾ ಹೊಂದಿರುವ, ವಿದ್ಯುನ್ಮಾನ ರೂಪಕ್ಕೆ ಇಳಿಸಿರುವ ಮಾಹಿತಿಗಳ ವಿವರಗಳು ಯಾವುದು ಇಲ್ಲ 
xiii) ಗ್ರಂಥಾಲಯವನ್ನು ಸಾರ್ವಜನಿಕರ ಬಳಕೆಗೆ ನಿರ್ವಹಿಸಿದ್ದಲ್ಲಿ, ಗ್ರಂಥಾಲಯವು ಅಥವಾ ವಾಚನಾಲಯವು ಕಾರ್ಯನಿರ್ವಹಿಸುವ ಸಮಯ ಹಾಗೂ 

ಸಾರ್ವಜನಿಕರಿಗೆ ಮಾಹಿತಿಯನ್ನು ಪಡೆಯಲು ಇರುವ ಅನುಕೂಲತೆಗಳ ವಿವರ: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಗ್ರಂಥಾಲಯ ಅಥವಾ 
ವಾಚನಾಲಯವನ್ನು ನಿರ್ವಹಿಸಿರುವುದಿಲ್ಲ. 


R .N .I. No. KARBIL/2001/47147 POSTAL REGN. No . RNP/KA /BGS/2202/2014-16 
Licensed to post without prepayment WPP No. 297 


೧೩೦೪ 


ಕರ್ನಾಟಕ ರಾಶ 


ತ್ಯ ಗುರುವಾರ, 


, ೨೦೧೫ 


ಭಾಗ ೪ಎ 


xiv ) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು , ಪದನಾಮ ಮತ್ತು ಇತರೆ ವಿವರಗಳು. 


ಕ್ರಸಂ | ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಮತ್ತು ಪದನಾಮ 

ಸಾರ್ವಜನಿಕ ಮಾಹಿತಿ ಅಧಿಕಾರಿ | ಸಹಾಯಕ 
ಶ್ರೀ /ಶ್ರೀಮತಿ 

ಶ್ರೀ /ಶ್ರೀಮತಿ 


ಮಾಹಿತಿ 


ಅಧಿಕಾರಿ ಮೇಲ್ಮನವಿ ಪ್ರಾಧಿಕಾರ 

ಶ್ರೀ /ಶ್ರೀಮತಿ 


ಎನ್. ಆರ್.ಎರೆಕುಪ್ಪಿ 


ಎಂಎನ್. ಬಾನೊಳ್ಳಿ, 


ಪಿ .ಆರ್.ಕಲಾವತಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 


ಶಾಖಾಧಿಕಾರಿ , 


ಸರ್ಕಾರದ ಉಪ ಕಾರ್ಯದರ್ಶಿ, 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ , 


ಕೊಠಡಿ ಸಂ :229, 2ನೇ ಮಹಡಿ , 


ಕೊಠಡಿ ಸಂ : 229, 2ನೇ ಮಹಡಿ, 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 
ಕೊಠಡಿ ಸಂ:212, 2ನೇ ಮಹಡಿ, ವಿಕಾಸಸೌಧ, 
ಅಂಬೇಡ್ಕರ್ ವೀಧಿ, ಬೆಂಗಳೂರು- 01, 


ವಿಕಾಸಸೌಧ, ಬೆಂಗಳೂರು- 01, 


ವಿಕಾಸಸೌಧ, ಬೆಂಗಳೂರು- 01, 


ದೂರವಾಣಿ ಸಂ :22034917 


ದೂರವಾಣಿ ಸಂ :22034609 


ದೂರವಾಣಿ ಸಂ :22034601 


2 . 


ಆರ್ . ಭಾಸ್ಕರ್ 


ಸೈಯದ್ ರಫೀಉಲ್ಲಾ 


ಪಿ.ಆರ್.ಕಲಾವತಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 


ಶಾಖಾಧಿಕಾರಿ , 


ಸರ್ಕಾರದ ಉಪ ಕಾರ್ಯದರ್ಶಿ , 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 


ಕೊಠಡಿ ಸಂ :229 ,2ನೇ ಮಹಡಿ , ಕೊಠಡಿ ಸಂ : 229 , 2ನೇ ಮಹಡಿ, ಕೊಠಡಿ ಸಂ :212 , 2ನೇ ಮಹಡಿ , ವಿಕಾಸಸೌಧ, 
ವಿಕಾಸಸೌಧ, ಬೆಂಗಳೂರು- 01, ವಿಕಾಸಸೌಧ, ಬೆಂಗಳೂರು- 01 , 

ಅಂಬೇಡ್ಕರ್ ವೀಧಿ, ಬೆಂಗಳೂರು- 01, 
ದೂರವಾಣಿ ಸಂ :22034598 ದೂರವಾಣಿ ಸಂ :22034605 

ದೂರವಾಣಿ. ಸಂ : 22034601 
XV . ನಿಗದಿಗೊಳಿಸಲಾದ ಇತರೆ ಮಾಹಿತಿಗಳು: 

ಸರ್ಕಾರವು ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮಗಳನ್ನು ರಚಿಸಿದ ನಂತರ ಅದರಲ್ಲಿ ಬೇರೆ ಯಾವುದಾದರೂ ಮಾಹಿತಿಗಳನ್ನು 
ನಿಗದಿಗೊಳಿಸಿದಲ್ಲಿ ಅದನ್ನು ಅಳವಡಿಸಲಾಗುವುದು . 

ಎನ್.ಆರ್.ಎರೆಕುಪ್ಪಿ 

ಸಾರ್ವಜನಿಕ ಮಾಹಿತಿ ಅಧಿಕಾರಿ 
PR, 451 

ಮತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿ -1, 
Sc . 100 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು : - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


